ಮಾಸಿಕ 


| ಸಂಪುಟ ೪೬ ಸಂಚಿಕೆ ೮ 


ಮೇ-೧೯೯೬ 


(ಉಪಾಧ್ಯಕ್ಷರು. 


| ಹ `ಓ. ನಾರಾಯಣರಾವ* 


ಪುಸ್ತಕ ಪ್ರಪಂಚ 


ಪರಿವಿಡಿ 


೧. ೬೫ನೆಯ ಕನ್ನಡ ಸಾಹಿತ್ಯ 


೨. 


ಸಮ್ಮೇಳನಾಧ್ಯಕ್ಷರು ; ಚೆನ್ನವೀರಕಣವಿ 


ಎ-ಎಸ್‌, ಚನ್ನಪ್ಪ 

ಭಲೇ ಮೊಜಾರ್ಟ್‌! 

ಾಣರಕ್ರ್ಮಿ ಎಸ್‌, ಲಲಿತ 

ಕರುಣೆಯ ಒಳಸಂಚು 

ಗ. ನಾ. ಭಟ್ಟ 

ವಿಶಿಷ್ಟ ಹಾಗೂ ವಿಚಿತ್ರ ಸಾಧನೆಗಳ 
ದಾಖಲೆ ಗ್ರಂಥ ಗಿನ್ನಿಸ್‌ 

ಗೋಪಾಲ ಆಶ್ರಿತ 

ಕರ್ತವ್ಯದ ಪ್ರಶ್ನೆ 

ಪೊ ಕೆ. ಆರ್‌. ಉಡುಪ 

ನಾರಾಹುಳುಗಳ ಸಂತೆಯಲ್ಲಿ ನಾನು 


ಡಾ| ಸ. ಜ, ನಾಗಲೋಓಟ ಮಠ 


ಧೂಮಪಾನ ದುರಂತಕ್ಕೆ ಆಹ್ವಾನ ! 


ಎನ್‌. ಆರ್‌. ಪಾಟೀಲ್‌ 


ಸಸ್ಮಗಳಲ್ಲಿ ಫಲ ಮತ್ತು ಬೀಜ ಪ್ರಸಾರ 


—ಸಾತನೂರ ದೇವರಾಜ 


ಎರಡು ಹೆಣ ಒಂದು ಗೆಂಡು 


— ಡಿ. ಎನ್‌. ಶ್ರೀನಾಥ" 


ಪುಸ್ತ ಕ ಪರಿಚಯ 
—ಹಾಲತಿ ಸೋಮಶೇಖರ್‌ 


—ಲತಾೂ ರಾಜಶೇಖರ್‌ 


ಲೇಖಕರ ವಿಳಾಸಗಳು 


೧೨ 


೨೨ 


40 


ar 


೪೯ 


Ne 


೭೫ 


೭೭ 


೪೭ 


PUSTAKA PRAPANCHA: Monthly | 


Published and printed by Karnataka State Adult Eductaion 
Council, Mysore-6. Price: Rupees 51% 


ವಾ 


ಬಿಡಿಪ್ರತಿ : ರೂ. 6 


ವಾರ್ಹಿಕ ಚಂದಾ: ರೂ. 60 


ಆಜೀವ ಸದಸ್ಯತ ಶೆ ಚಂದಾ: 


ವ್ಯಕ್ತಿ ಗೆ: ರೊ. 400 


ಸಂಸ್ಥೆಗೆ ; ರೂ. 600 


ಪ್ರಕಟಣೆ 


ಕರ್ನಾಟಕ ರಾಜ್ಮ ವಯೆಸ್ಕರ ಶಿಕ್ಷಣ ಸಮಿತಿ 
ನೆಕ್ಕಿ ಸೂರಿ 570 006 


ಶ್ರ 


ಚೆನ್ನವೀರಕಣವಿ 


೬೫ನೆಯ ಕನ್ನಡ ಸಾಹಿತ್ಯ ಸಮ್ಮೇಳನಾಧ್ಯಕ್ಷರು; 


ಔಟಿಗಳ ಬೀಡಾದ ಹಾಸನದಲ್ಲಿ ಮುಂಜಿ 
ನೆಕೆಯಲಿರುವ ಅಖಿಲ ಭಾರತ ೬೫ 
ನೆಯ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ 
ಅಧ್ಯಕ್ಷರಾಗಿ ಆಯ್ಕೆ ಆಗಿರುವ ಚೆನ್ನವೀರ 
ಕಣವಿ ಅವರು ಕನ್ನಡದ ಹೆಸರಾಂತ ಕವಿ 
ಗಳು; "ಸಮನ್ವಯ ಕವಿ'ಗಳೆಂದೇ 


ಪ್ರಸಿದ್ಧರು. 


ಧಾರವಾಡ ಜಿಲ್ಲೆಯ ಹೊಂಬಳ ಎಂಬ 
ಗ್ರಾಮದಲ್ಲಿ ಸಾಮಾನ್ಯ ಕುಟುಂಬವೊಂದ 
ರಲ್ಲಿ ಜನಿಸಿದ (೨೮-೬-೧೯೨೮) ಕಣವಿ 
ಯವರು, ಧಾರವಾಡದಲ್ಲಿ ಓದಿ ಬಿ. ಎ. 
ಪದವಿಯನ್ನು ಪ್ರಥಮ ದರ್ಜೆಯಲ್ಲಿ ಪಡೆ 
ದರು (೧೯೫೦). ಅನಂತರ ಕರ್ನಾಟಕ ವಿಶ್ವ 
ವಿದ್ಯಾನಿಲಯದಿಂದ ೧೯೫೨ರಲ್ಲಿ ಎಂ. ಎ. 
ಪದವಿ ಪಡೆದ ಕಣವಿಯವರು, ಅದೇ ವರ್ಷ 
ವಿವಾಹವಾದರು. ಅವರ ಪತ್ನಿ ಶಾಂತಾದೇವಿ 
ಕನ್ನಡದ ಪ ಸಿದ್ಧ ಕತೆಗಾರ್ತಿ. 

ಕರ್ನಾಟಕ ವಿಶ್ವನಿದ್ಯಾನಿಯಲದ 
ವ್ಯಾಸಂಗ ವಿಸ್ತರಣ ಮತ್ತು ಪ್ರಕಟಣ 
ವಿಭಾಗದ ಕಾರ್ಯದರ್ಶಿಯಾಗಿ (೧೯೫೨) 
ತಮ್ಮ ವೃತ್ತಿಜೀವನವನ್ನು ಆರಂಭಿಸಿದ 
ಕಣವಿಯವರು, ಹೊಸದಾಗಿ ರೂಪು 


ಎಸ್‌. ಚನ್ನಪ್ಪ 


ಗೊಂಡಿದ್ದ ಆ ಇಲಾಖೆಯನ್ನು ಸಮರ್ಥ 
ವಾಗಿ ಕಟ್ಟಿ ಬೆಳೆಸಿದರು. ಅನಂತರ ಪ್ರಸಾ- 
ರಾಂಗದ ನಿರ್ದೇಶಕರಾಗಿಯೂ ಕಾರ್ಯ 
ನಿರ್ವಹಿಸಿದರು. 


ಎಳಮೆಯಲ್ಲಿಯೇ ಪ್ರ ಕ್ರ ತಿ ಮತ್ತು 
ಸಾಹಿತ್ಯಕ್ಕೆ ಒಲಿದ ಕಣವಿಯವರು, ಮುಂಡೆ 
ಮಾಳವಾಡ ದಂಪತಿಗಳ, ಬೇಂದ್ರೆ. 
ಗೋಕಾಕರ ಸಾನಿಧ್ಯ ಮತ್ತು ಪ್ರೋತ್ಸಾಹ 
ಗಳಿಂದ ತಮ್ಮ ವ್ಯಕ್ತಿಜೀವನವನ್ನು 
ಮತ್ತು ಸಾಹಿತ್ಯಿಕ ಜೀವನವನ್ನು ಕುದುರಿಸಿ 
ಕೊಂಡರು. ಕವಿ ಕುವೆಂಪುರವರ ಮತ್ತು 
ಮಧುರಚೆನ್ನರ ಪ ಭಾವಕ್ಕೂ ಒಳಗಾಗಿ 
ಬೆಳೆದರು. ಬದುಕಿನಲ್ಲೂ, ಬರೆಹದಲ್ಲೂ 
ಕಣವಿಯವರು "ಸಮನ ಎಯ'ವನ್ನು ಸಾಧಿಸಿ 
ಕೊಂಡಿದ್ದಾರೆ. 

ಚಿಕ್ಕಂದಿನಲ್ಲಿಯೇ "ಓದುವ ಚಟ'ವನ್ನು 
ಆರಿಸಿಕೊಂಡ ಕಣವಿಯವರು, ಇಂಗಿ ಷ್‌ 
ಸಾಹಿತ್ಯದ ಪ್ರಸಿದ್ಧ ಕವಿಗಳ ಕೃತಿಗಳನ್ನು 
ಮತ್ತು ಕನ್ನ ಡದ ಹಿರಿಯ ಲೇಖಕರ ಕೃತಿ 
ಗಳನ್ನು ಓದಿ ತಮ್ಮ ಜ್ಞಾ ನಕ್ಷೇತ್ರವನ್ನು 
ವಿಸ್ತರಿಸಿಕೊಂಡರು. ವಿದ್ಯಾರ್ಥಿದೆಸೆ 
ಯಲ್ಲಿಯೇ ಬರೆವಣಿಗೆಯನ್ನು ಆರಂಭಿಸಿದ 


೪ 


ಕಣವಿಯವರು, ಪ್ರಧಾನವಾಗಿ ಬರೆದದ್ದು 
ಕವನಗಳನ್ನು. ಅವರು ಪ್ರಕಟಿಸಿದ ಪ್ರಥಮ 
ಕವನ ಸಂಕಲನ "ಕಾವ್ಯಾಕ್ಷಿ' (೧೯೪೯). 
ಅನಂತರ ಪ್ರಕಟವಾದ ಅವರ ಕಾವ್ಯ 
ಸಂಕಲನಗಳು ಇವು: “ಭಾವಜೀವಿ? 
(೧೯೫೦); "ಆಕಾಶ ಬುಟ್ಟಿ? (೧೯೫೩) ; 
"ಮಧುಚಂದ್ರ? (೧೯೫೪); "ದೀಪದಾರಿ' 
(೧೯೫೬); "ಮಣ್ಣಿನ ಮೆರವಣಿಗೆ? 
(೧೯೬೦) ; "ನೆಲ-ಮುಗಿಲು' (೧೯೬೫); 
"ಎರಡು ದಡ” (೧೯೬೯) ; "ನಗರದಲ್ಲಿ 
ನೆರಳು' (೧೯೭೪) ಮತ್ತು "ಜೀವಧ ನಿ? 
(೧೯೮೦); "ಚಿರಂತನ ದಾಹ' (೧೯೭೫) 
ಕಣನಿಯವರ ಆಯ್ದ ಕವನಗಳ ಸಂಗ್ರಹ. 
"ಹೊಂಬೆಳಕು' ಇವರ ಸಮಗ್ರ ಕಾವ್ಯ 
ಸಂಪುಟ, ಪ್ರಕೃತಿ ಪ್ರೇಮ, ಸ್ನೇಹ, 
ಸಮಕಾಲೀನ ಸಾಮಾಜಿಕ ಸಮಸ್ಯೆಗಳು ; 
ಒಳ್ಳೆಯದಕ್ಕಾಗಿ ಹಂಬಲ; ಗುಣ ಗೌರವ 
ಬುದಿ ಮುಂತಾದುವು... ಕಣವಿಯವರ 
ಕಾವ್ಯದ ಮುಖ್ಯ ವಸ್ತುಗಳು. ಜೊತೆಗೆ 
ಧಾರವಾಡದ ಬದುಕು ಇವರ ಕಾವ್ಯ ಜೀವನ 


ದಲ್ಲಿ ಹಾಸುಹೊಕ್ಕಾಗಿದೆ. ಸೂಕ್ಷಾ ಒ೦ತೆಕ- 


ಕರಣ ಪ್ರಜ್ಞೆ, ಲೋಕೋತ್ತರ ಸ್ಫುರಿತ 
ಮತ್ತು ಶೀಲ-ಸೌಜನ್ಯಗಳು ಕಣವಿಯವರ 
ಕಾವ್ಯದ ಹೃದಯ ಗುಣಗಳು. ಕಣವಿ 
ಯವರ ಕಾವ್ಯಜೀವನ ಮೂಲತಃ ಪರಿಸರ 
ಸಂನೇದಿಯಾದದ್ದು - ಬದುಕಿನ ಯಾವುದೇ 


ಒಂದು ಸಿದ್ಧಾಂತಕ್ಕೂ ಗಂಟು ಹಾಕಿಕೊಂಡು 
ಸ್ಫಗಿತವಾಗದೆ ತನ್ನ ಅಭಿರುಚಿಗೆ ಮತ್ತು 
ಕಾವ್ಯಪ್ರಜ್ಞೆಗೆ ಒಳಗಾದುದೆಲ್ಲಕ್ಕೂ ನಂಟು 
ಹಾಕಿಕೊಳ್ಳುತ್ತ, ಚಲನಶೀಲವಾಗಿ ತನ್ನ 
ಜೀವಂತಗತಿಯನ್ನು ಪ್ರಕಟಸಿಕೊಂಡಿದೆ? 


ಎಂಬುದಾಗಿ ಡಾ|| ಜಿ. ಎಸ್‌. ಶಿವರುದ ಪ್ಪ 


ಪುಸ್ತಕ ಪ್ರಪಂಚ 


ನವರು ಕಣವಿಯವರ ಕಾವ್ಯದ "ಜೀವಂತಿಕೆ' : 


ಯನ್ನು ಸಮರ್ಥವಾಗಿ ಗುರುತಿಸಿದ್ದಾರೆ. 
“ನೆಲದಲ್ಲಿದ್ದು ಕೊಂಡು ಸಂತೋಷನಡುವ, 


ಕೊಡುವ, ಕಾಣಿಸುವ ಶಕ್ತಿ” ಕಣವಿಯವರ 1 


ಕಾವ್ಯಕ್ಕಿರುವುದನ್ನು ವಿಸೀ ಅವರು ಗುರು 
ತಿಸಿ ಮೆಚ್ಚೆ ದ್ದಾರೆ. ಕಣವಿಯನರ ಕಾವ್ಯ 
ದಲ್ಲಿ "ಸದ್ಭ್ರಾವದ ಶ್ರದ್ಧೆ' ಗಟ್ಟಿ ಕಾಳಾಗಿರು 
ವುದನ್ನು ಬೇಂದ್ರೆಯವರು ಮನದುಂಬಿ 
ಹೇಳಿದ್ದಾರೆ. 


"ಸುನೀತ' (ಸಾನೆಟ್‌)ಗಳಲ್ಲಿ "ವ್ಯಕ್ತಿ 
ಕಣವಿಯವರ 


ಚಿತ್ರಗಳ ರಚನೆ” 
ಮತ್ತೊಂದು ಮಹತ ದ ಸಾಧನೆ. ಸಾಹಿತ್ಯ 


ಕ್ಷೇತ್ರದ ಹಿರಿಯರಾದ ತೀನಂಶ್ರಿ; ಬೇಂದ್ರೆ ; | 


ಗೋಕಾಕ್‌, ಮುಗಳಿ ಮುಂತಾದವರನ್ನು 


ಕುರಿತು ಕಣವಿಯವರು ರಚಿಸಿರುವ "ವ್ಯಕ್ತಿ ' 


ಚಿತ್ರ'ಗಳಲ್ಲಿ ಆಯಾ ವ್ಯಕ್ತಿಗಳ "ವ್ಯಕ್ತಿತ್ವ' 


ಸ್ಫುಟವಾಗಿ ಮೂಡಿದೆ. 


ಕಣವಿಯನರು 
ಗಳಾಗಿದ್ದರೂ, ಅವರು ಬರೆದಿರುವ ಗದ್ಯ 
ಕೃತಿಗಳೂ ಗಣ್ಯವಾಗಿ ವೆ. "ಗದ್ಯದಲ್ಲಿ 


ಪ್ರಧಾನವಾಗಿ ಕವಿ 


ನನ್ನದು ಚಿವೊಯಗತಿ; ಬರೆದೆದ್ದು ತೀರ 


ಕಡಿಮೆ” ಎಂಬುದಾಗಿ ಅವರೇ ಹೇಳಿಕೊಡಿ 
ದ್ಹಾರೆ, ಕಾವ್ಯದಲ್ಲಿ ಹೇಗೋ ಹಾಗೆಯೇ 


ಗದ್ಯದಲ್ಲೂ ಕಣವಿಯವರದು *ಸಂಯವು 
ದೃಷ್ಟಿ”. "ಸಾಹಿತ್ಯ ಚಿಂತನ' (೧೯೬೬); 
"ಕಾವ್ಯಾನು ಸಂಧಾನ' (೧೯೭೧) ಮತ್ತು, 
"ಸಮಾಹಿತ' (೧೯೭೭) ಇವು ಕಣವಿ 
ಯವರು ಪ್ರಕಟಿಸಿರುವ ಮೂರು ಗದ್ಯ 
ಕೃತಿಗಳು. ಬಸವಣ್ಣ, ಪುರಂದರದಾಸ, 
ಸರ್ವಜ್ಞ ಮುಂತಾದ ಪ್ರಾಚೀನ ಕವಿ 
ಗಳನ್ನು ಕುರಿತು; ಅನಕೃ, ಕಟ್ಟೀಮನಿ 
ಮುಂತಾದ ಆಧುನಿಕ ಲೇಖಕರನ್ನು ಕರಿತು; 


೬೫ನೆಯೆ ಕನ್ನಡ ಸಾಹಿತ್ಯ ಸಮ್ಮೇಳನಾಧ್ಯಕ್ಷರು : ಚೆನ್ನವೀರಕಣವಿ ೫ 


ಜನಪದ ಸಾಹಿತ್ಯ, ವಚನ ಸಾಹಿತ್ಯ 
ದಾಸ ಸಾಹಿತ್ಯ ಮತ್ತು ಆಧುನಿಕ ಕನ್ನಡ 
ಸಾಹಿತ್ಯವನ್ನು ಕುರಿತ ಪರಿಚಯ್ಯ 
ವಿಶ್ಲೆ (ಷಣೆ ಮತ್ತು ವಿಮರ್ಶಾ ಲೇಖನಗಳು 
ಈ ಸಂಕಲನಗಳಲ್ಲಿ ಸೇರಿವೆ. ಈ ಎಲ್ಲ 
ಲೀಖನಗಳಲ್ಲೂ ಕಣವಿಯವರ ಗುಣಗ್ರಹಣ 
ಮನೋಭಾವವನ್ನು ಗುರುತಿಸಬಹುದು. 
ಕಣವಿಯವರ ಗದ್ಯದಲ್ಲಿ ಪ್ರಖರತೆಗಿಂತ 
ಪ್ರಶಾಂತಿಯ ಕಡೆಗೇ ಹೆಚ್ಚು ಒತ್ತು. ಅದ್ದ 
ರಿಂದಲೇ ಆರ್ದ್ರತೆ, ಆಕರ್ಷಣೆ ಅವರ ಗದ್ಯ 
ಶೈ ಲಿಯ ಮುಖ್ಯ ಗುಣಗಳಾಗಿವೆ. 

ಕವಿ ವಿನಾಯಕರೊಂದಿಗೆ “ನವ್ಯಧ ನಿ? 
ಎಂಬ ಕಾವ್ಯಸಂಗ್ರಹವನ್ನು ೧೯೫೩ ರಲ್ಲಿ 
ಕಣವಿಯವರು ಸಂಪಾದಿಸಿದರು. ಅವರು 
ಸಂಪಾದಿಸಿರುವ ಇತರ ಕೃತಿಗಳು ಇವು: 
*ನವಿಲೂರ ಮನೆಯಿಂದ' (೧೯೫೨); 
"ನೈವೇದ್ಯ' (೧೯೬೦), “ನಮ್ಮೆಲ್ಲರ 
ನೆಹರು' (೧೯೬೪); "ಸಿದ್ದಿ ವಿನಾಯಕನ 
ಮೋದಕ' (೧೯೭೦); "ಜೀವನಸಿದ್ಧಿ' 
(೧೯೭೧) ಮತ್ತು "ಆಧುನಿಕ ಕನ್ನಡ 
ಕಾವ್ಯ' (೧೯೭೬). 

ಚೆನ್ನವೀರ ಕಣವಿಯವರ ಸಾಹಿತ್ಯ 
ಸೇವೆಗೆ ಮನ್ನ ಣೆ ಎಂಬಂತೆ, ಅವರಿಗೆ ವಿವಿಧ 
ಗೌರವ-ಪ್ರಶಸ್ತಿಗಳು ಲಭಿಸಿವೆ. ಇವರ 
"ಆಕಾಶಬುಟ್ಟಿ ಕವನ ಸಂಕಲನಕ್ಕೆ 
ಮುಂಬಯಿ ರಾಜ್ಯ ಸರ್ಕಾರದ ಬಹು 


ಮಾನವೂ ಮತ್ತು "ದೀಪದಾರಿ' ಹಾಗೂ 
"ನೆಲ-ಮುಗಿಲು” ಕಾವ್ಯ ಸಂಕಲನಗಳಿಗೆ 
ಕರ್ನಾಟಕ ರಾಜ್ಯ ಸರ್ಕಾರದ ಬಹು- 
ಮಾನವೂ ಬಂದಿದೆ. ಗದಗಿನಲ್ಲಿ ೧೯೬೧ ರಲ್ಲಿ 
ನಡೆದ ೪೩ನೆಯ ಕನ್ನಡ ಸಾಹಿತ್ಯ 
ಸಮ್ಮೇಳನದ ಕವಿಗೋಷ್ಠಿಗೆ ಕಣವಿಯವರು 
ಅಧ್ಯ ಕ್ಷರಾಗಿದ್ದ ರು. ದೆಹಲಿಯಲ್ಲಿ ೧೯೬೫ರಲ್ಲಿ 
ನಡೆದ ರಾಷ್ಟ್ರೀಯ ಕವಿ ಮೇಳದಲ್ಲಿ 
ಕರ್ನಾಟಕದ ಪ್ರತಿನಿಧಿಯಾಗಿ ಕಣವಿ 
ಯವರು ಭಾಗವಹಿಸಿದ್ದ ರು. ಇವರ "ಜೀವ 
ಧ್ವನಿ' ಕಾವ್ಯಕೃತಿಗೆ ೧೯೮೦ ರಲ್ಲಿ ಕೇಂದ್ರ 
ಸಾಹಿತ್ಯ ಆಳಾಡೆಮಿಯ ಪ್ರಶಸ್ತಿ ಲಭಿಸಿತು. 
೧೯೮೨ ರಲ್ಲಿ ಇವರಿಗೆ ರಾಜ್ಯ ಸರ್ಕಾರದ 
"ರಾಜ್ಯೋತ್ಸವ ಪ್ರಶಸ್ತಿ' ಬಂತು. ಕಣವಿ 
ಯವರ ಐವತ್ತನೆಯ ಹುಟ್ಟು ತೆ ಹಬ್ಬವನ್ನು 
೧೯೭೮ ರಲ್ಲಿ ಧಾರವಾಡದ ಕರ್ನಾಟಕ 
ವಿದ್ಯಾವರ್ಧಕ ಸಂಘದ ಆಶ್ರಯದಲ್ಲಿ 
ಸಾರ್ವಜನಿಕವಾಗಿ ಆಚರಿಸಲಾಯಿತು. ಅದೇ 
ಸಂದರ್ಭದಲ್ಲಿ ಅವರೆ ಕಾವ್ಯವನ್ನು ಕುರಿತು 
“ಚೆನ್ನವೀರ ಕಣವಿಯವರ ಕಾವ್ಯದೃಷ್ಟಿ* 
ಎಂಬ ಗ್ರಂಥವನ್ನು ಪ್ರಕಟಿಸಲಾಯಿತು. 
ಕಣವಿಯವರಿಗೆ *“ಜೆಂಬೆಳಕು” ಎಂಬ 
ಅಭಿನಂದನ ಗ್ರಂಥವನ್ನು ೧೯೮೦ರಲ್ಲಿ 
ಅರ್ಪಿಸಲಾಯಿತು. ಇದೀಗ ಸಾಹಿತ್ಯ 
ಸಮ್ಮೇಳನದ ಅಧ್ಯಕ್ಷ ಪಟ್ಟ; ಅರ್ಹಕೆಗೆ 
ಸಂದ ಗೌರವ, 


"ಮೌನ ಮೊಗ್ಗೆ ಯೆನೊಡೆದು ಮಾತರಳಿ ಬರಲಿ 
ಮೂರು ಗಳಿಗೆಯ ಬಾಳು ಮುಗಮಂಗಿಸುತಿರಲಿ? 


ಭಲೇ ಮೊಜಾರ್ಟ್‌! 


ಸಾಲ ಬರ್ಗ್‌ನ ರಸ್ತೆಯಲ್ಲಿ ನಡೆಯುತ್ತ 
ಗೆ ವಿನ ಕ ತಿಯೊಂದನ್ನು 


"ಯಾರಾದರೂ ಗುಣಿ Ro ರುವುದು 
`ನಿಮ್ಮ ಕಿವಿಗೆ ಬೀಳುವ ಸಂಭನೆನಿದ್ದಿ (ತು. 


ಈ ಗಾಡ ಕೃ ತಿಗಳು, ಅನೇಕರ 
'ವೈಯಕ್ತಿಕ ಸಂಗ್ರ ಹಗಳಲ್ಲಿ ಸೇರ್ಪಡೆ 


ಯಾಗಿವೆ. 
೧೭೫೬ - ೧೭೯೧ರ ವರೆಗಿನ ಅಲ್ಪ 


"ಜೀವಿತಾವಧಿಯಲ್ಲಿ ವೂಲ್ಫ್‌ ಗಾಂಗ್‌ 
'ಅನೇಡಿಯಸ್‌ ಮೊಜಾರ್ಟ ೬೨೬ ಕೃತಿ 
ಗಳನ್ನು ರಚಿಸಿದ್ದು ಇವುಗಳಲ್ಲಿ ಗೀತೆಗಳು 
"ನೃ ತ್ಯಗಿ (ತೈ ಚರ್ಚ್‌ಸಂಗೀತ್ಕ ೫೦ 
ಸಿಂಫೊನಿಗಳು ಮತ್ತು ೧೯ ಒಸೆರಾಗಳೂ 
(ಸೇರಿವೆ... The Marriage of 
‘Figaro, Don Giovanni 
= The Magic Flute. ಇವು 

ಅತ್ಯಂತ ಜನಪ್ರಿಯವಾಗಿವೆ. ಅವನ 
ಅಸಂಖ್ಯಾತ ಸುಮಧುರ ಗೀತೆಗಳು, 
ಜೀವನದ ಬಗ್ಗೆ ಅವನಿಗಿದ್ದ ಉತ್ಸಾಹವನ್ನು 
ಪ್ರತಿಬಿಂಬಿಸುತ್ತವೆ. ಏರಿಳಿತಗಳನ್ನು ಕಂಡ 


ಅನನ ಜೀವನದ ನಿರಾಸೆಗಳ ನಡುವೆಯೂ 
ಅನನನ್ನು ಮುನ್ನ ಡೆಸಿದ್ದು ಇದೇ ಉತ್ಸಾ ಹ, 


೧೯೯೫ ನೇ ವಿಶೇಷ ಸಂಚಿಕೆ " ರೀಡರ್ಸ್‌ ಡೈಜೆಸ್ಟ್‌ >" ಪತಾಸ ಪತಿ ) ಕೆಯಲ್ಲಿ ಪ್ರ 


ಓಟ. ಎಸ್‌. ಲಲಿತ 


ಮೊಜಾರ್ಟನ ಪ್ರತಿಭೆ ನಿರಂತರವಾಗಿ 
ಉಕ್ತಿ ಹರಿಯುತ್ತಿತ್ತು. ಕ್ರೀಡಾ ಪಂದ್ಯಗಳು 
ನಡೆಯುತ್ತಿ, ದ್ದ ಲ್ಸ ಬಿಲಿಯರ್ಡ್‌ ೯ ಟೀಬಲ್‌ 
ಮುಂದೆ, ಪ್ರಯಾಣಕ್ಕೆ ಕಂಟ್‌ ಹತ್ತಿ 
ದಾಗ್ಕ ಎಲ್ಲೆಂದರಲ್ಲಿ ಎ ಕೃತಿಗಳು ಮೂಡಿ 
ಹೊರಹೊಮ್ಮುತ್ತಿದ್ದುವು. ಸಂಗೀತದ 
ಬಗೆಗಿನ ಅವನ ಒಲವು ಆನುವಂತಿಕವಾಗಿ 
ಬಂದದ್ದು. ಅವನ ತಂದೆ ಅಯೋಪೋಲ್ಡ್‌ 
ಸಾಲ್ವ್‌ ಬರ್ಗ್‌ನ ಆರ್ಚಬಿಸಪ್‌ಗೆ ಮೇಳ 
ಗಾಯಕನಾಗಿದ್ದ. ಆತ ತನ್ನ ಹಿರಿಯ 
ಮಗಳು, ಮೇರಿಯಾ ಅನಾ ಇಗೆ (ನನ್ನೆ (ರಿ) 
ಪಾಠ ಹೇಳುತ್ತಿದ್ದಾಗ್ಯ ಪುಟ್ಟ ಬಾಲಕ 
ಕುತೂಹಲದಿಂದ, ಅದಕ್ಕೆ ಗೊಟ್ಟು 
ಹಾಕ್‌ ಸಿ ಕಾರ್ಡ್‌ನ್ನು ತನ್ನ ಪುಟ್ಟಿ ಕ್ಸ 
ಗಳಿಂದ ಲಯಬದ್ಧವಾಗಿ ನುಡಿಸುತ್ತಿದ್ದ. 
ಐದು ವರ್ಷದನನಾದಾಗ ದೀರ್ಥಕೃತಿಗಳ 
ನಾ ತ kak ನುಡಿಸುವುದರೊಂದಿಗೆ 
ಚಿಕ ಕೃತಿಗಳನ್ನು ಇನ್ನೂ ಉತ್ತಮ 


ಹ್‌ ಕ 
ಪಡಿಸುತ್ತಿ ದ್ದೆ. ಇದರಿಂದ ಸುಪ್ರ್ರೀತನಾದ 
ಅವನ ತಂಡ ಮಗನ ಪ್ರತಿಭಾ ವಿಕಾಸಕ್ಕೆ 


ತನ್ನ ಕಾಲನನ್ನೆ ಲ್ಲ ಮುಡಿಪಾಗಿಟ್ಟ, 


ರೈಕಬವಾದ 


ಅರ್ನೆಸ್ಟ್‌ ಹಾಸರ್‌ ಅನರ *ಬ್ರೇವೊ ನೊರ್ಜಾಟ್‌* ಎಂಬ ಲೇಖನದ ಅನುವಾದ. 


ಭಲೇ ಮೊಜಾರ್ಟ | 


೧೭೬೨ ರಲ್ಲಿ, ಆರು ವರ್ಷದ ಕಿರಿಯ 
ಮೊಜಾರ್ಟ್‌ ಹಾಗೂ ಆವನಕ್ಸ ನನ್ನೇರಿ 
ಯನ್ನು ಆಸಿ ಯನ್‌ ಸಾಮ್ರಾಜ್ಯದ ಚಟು 
ವಟಕೆಗಳ ಕೇಂದ್ರವೆನಿಸಿದ ವಿಯನ್ನಾಕೈ 
ಕರೆತಂದ ಅವನ ತಂದೆ. ಅಲ್ಲಿಯ ಚಕ್ರವರ್ತಿ 
ಒಂದನೇ ಫ್ರಾನ್ಸಿಸ್‌ ನ ದರ್ಬಾರಿನಲ್ಲಿ 
ಹಾಡಲು ಅವರು ಆಹಾ ಎನಿತರಾಗಿದ್ದ ರು. 
ಮುಂದಿನ ಮೂರೂವರೆ ವರ್ಷಗಳ ಅವರ 
ಪ್ರವಾಸ ಮೊಜಾರ್ಟ್‌ನನ್ನು ಯೂರೊಪಿನ 
ಅತಿ ವಿಖ್ಯಾತ ಶಿಶುವೆನಿಸಿತು. ಯೂರೊಪ್‌ 
ಮಾತ್ರವಲ್ಲ ಇಡೀ ಮಾನವ ಜನಾಂಗವೇ 
ಹೆಮ್ಮೆ ಪಡಬಹುದಾದ ಯೂರೊನಿಯೆನ್‌ 
ಬಾಲ ಪ್ರತಿಭೆಯಾಗಿ ಪುಟ್ಟಿ ಜರ್ಮನ್‌ 
ಬಾಲಕ, ವು ಲ್ಫ್‌ಗಾಂಗ್‌ ಮೊಜಾರ್ಟ್‌ 
ಅವಿರೊಧವಾಗಿ ಆಯ್ಕೆಯಾಗುತ್ತಾ 
ನೆಂದಿತು; ಲಂಡನ್‌ನ "ಪಬ್ಲಿಕ್‌ ಅಡ್ಡ 
ರ್ಟ್ಮೈಸರ್ಸ್‌ ಪತ್ರಿಕೆ! 

ಮೊಜಾರ್ಟನ ಬಾಲಿಶ ಗುಣಗಳಿಂದೇನೂ 
ಕೀರ್ತಿ ಅವನನ್ನು ದೂರ ಸರಿಸಲಿಲ್ಲ. 
“ಸಂಗೀತ ನುಡಿಸುವಾಗಿನ ಅವನ ಗಂಭೀರ 
ಮುಖ ಮುದ್ರೆ, ಅವನು ಆಡುವಾಗ 
ಮುಗ್ಧ ನಗುವಿನಿಂದ ತುಂಬಿರುತ್ತಿತ್ತು. 
ಕಾಲುಗಳ ನಡುವೆ, ಕೋಲೊಂದನ್ನು 
ಸಿಕ್ಕಿಸಿ ಕೊ ಣೆಯ ತುಂಬಾ ಕುದುರೆ 
ಸವಾರಿ ಮಾಡುವಂತೆ ಓಡುತ್ತಿ ದ್ದ ನ 
ಪ್ರತಿಭಾಶಾಲಿ ಎನ್ನು ತ್ತಾರೆ ಬ್ರಿಟಿಷ್‌ 
ವೀಕ್ಷಕರೊಬ್ಬರು. ಶುಂಟತನ ಅವನ ಕಣ್ಣು 
ಗಳಲ್ಲಿ ಕುಣಿಯುತ್ತಿತ್ತು. 

ಪ್ರಸಿದ್ಧ ಸಂಗಿೀೀತಗಾರರ ನಾಡೆನಿ 
ಸಿದ ಇಟಲಿಗೆ ಮೊಜಾರ್ಟನನ್ನು ಅವನ 
ತಂದೆ ಕರೆದೊಯ್ದಾಗ, ತರುಣ 
 ಮೊಜಾರ್ಟನ ಕೀರ್ತಿ, ಅವನಿಗಿಂತಲೂ 


೬: 


ಮೊದಲೇ ಇಟಲಿಯನ್ನು ತಲುಪಿತ್ತು. ' 
ನಗರಗಳ ಅನಂತರ ನಗರಗಳು, ಅವನ : 
ಪ್ರತಿಭೆಗೆ ಶರಣಾದವು. ಬೊಲೊನಾದಲ್ಲಿ 
ಅತ್ಯಂತ ಗೌರವಾನಿ ತ "ಫಿಲ್ಲಾರ್ಕೊ ನಿಕ : 


ಅಕಡೆಮಿ'ಯ ಸದಸ್ಯ 


ಸದಸ್ಯನಾಗುವ ಅರ್ಹತೆಗಳಿಸಲು ಆವಶ್ಯಕ 
ವಾದ ಕನಿಷ್ಠ ಇಪ್ಪತ್ತನೆಯ ವಯಸ್ಸನ್ನು 
ಕೂಡ ಆತ ತಲುನಿರಲಿಲ್ಲ! ರೋವರ್‌ನಲ್ಲಿ ' 
XIV ಪೋಪ್‌ ಕೆ ಮೆಂಟ್‌ ನಿಂದ “ಆರ್ಡರ್‌ | 
ಆಫ್‌ ದಿ ಗೋಲ್ಡನ್‌ ಸ್ಪರ್‌' ಬಿರುದಿ 
ನಿಂದಾತ ಸನ್ಮಾನಿತನಾದ. ಮಿಲಾನ್‌ನಲ್ಲಿ 
ಅವನ ಬೆರಳುಗಳು ನೋಯುವಷ್ಟು ; 
ವೇಗದ, ಮೊದಲ ದೊಡ್ಡ ಅಪೇರಾ "ಮಿತ್ರಿ 
ಡೇಟು ರಚಿಸಿದ. ತುಂಬಿದ ಸಭೆಗಳಲ್ಲಿ 
೨೦ ಬಾರಿ ಅವನ ಕಛೇರಿಯ ಪುನರಾವರ್ತನೆ 
ನಡೆಯಿತು. 

ಆ ದಿನಗಳಲ್ಲಿ ಪ್ರತಿಭಾವಂತ ಕಲಾ 
ವಿದರು ಯೂರೊಪಿನ ರಾಜ ದರ್ಬಾರು 
ಗಳ ವೃತ್ತಿಗಾಶಿಸುತ್ತಿದ್ದರು. ಸಾಲ್ವ್‌ 
ಬರ್ಗ್‌ಗೆ ಹಿಂತಿರುಗಿದ ಹದಿನಾರರ 
ಮೊಜಾರ್ಟ ದರ್ಬಾರ್‌ ಸಂಗೀತಗಾರನಾಗಿ 
ಆರ್ಚ್‌ ಬಿಷಪ್‌ರ ಸೇವೆಗೆ ಸೇರಿದ. ೧೬,೦೦೦ 
ಜನಸಂಖ್ಯೆಯ ಸಾಲ್ಕ್‌ಬರ್ಗ್‌ನಲ್ಲಿ 
ಉನ್ನತ ಅಧಿಕಾರಕ್ಸಿಂತ್ತ ವಜ್ರಮೆಟ್ಟಿದ 
ವಾಚುಗಳ್ಳು ಹಾಗೂ ಹೊಗಳಿಕೆ ಸುಲಭ 
ವಾಗಿ ಸಿಗುತ್ತಿ ದ್ದೆ ವು. ಆದ್ದರಿಂದ 
ಆರ್ಕೆಸಾ ಗೆ ಪ ಸಿದ್ಧವಾದ ಮನಹೀವಮ್‌ 
ನತ್ತ ಹೊರಟ ಮೊಜಾರ್ಟ, ಅರಮನೆಯಲ್ಲಿ 
ಕಛೇರಿ ನಡೆಸಿ ಚಕ್ರವರ್ತಿಯ ಕೈಗೆ 
ಮುತ್ತಿಕ್ಕಿದ. “ಎಣೆ ಇಲ್ಲದಂಥ ಕಛೇರಿ 
ನಡೆಸಿದೆ” ಎಂದು ಹೊಗಳಿದ ಚಕ್ರವರ್ತಿ 


ಯಿಂದ ಅವನಿಗೆ ಸಿಕ್ಕಿದ್ದು, ಮತ್ತೊಂದು 
ಗಡಿಯಾರವೇ ಹೊರತು ಕೆಲಸವಲ್ಲ. 


ಮನ್‌ಹೀಮ್‌ನಲ್ಲಿ ಮೊಜಾರ್ಟ್‌ ಸಂಧಿ 
ಸಿದ್ದು, ವೆಬರ್‌ ಮನೆತನದ ಸಂಗೀತ 
ಲಿಪಿಕಾರ ಪ್ರಿಡೋಲಿನ್‌, ಅವನ ಹೆಂಡತಿ 
ಮಾರಿಯಾ ಕ್ಯಾಸಿಲಿ ಹಾಗೂ ಕಲಾ ಪ್ರತಿಭೆ 
ಯುಳ್ಳ ಅವನ ಹೆಣ್ಣು ಮಕ್ಕಳನ್ನು. ೧೫ 
ವರ್ಷದ ಅಲೊ ಹಿಯಾಳ ಪ್ರೇಮಕ್ಕೆ 
ಸಿಲುಕಿದ ಮೊಜಾರ್ಟ. ಆದರೆ ಈ ವಿಷಯ 
ತಂದೆಗೆ ತಿಳಿಸಿದಾಗ ಉರಿದೆದ್ದ ಲಿಯೋ 
ಪೋಲ್ಡ್‌.” ಕೂಡಲೇ ನೀನು ಪ್ಯಾರಿಸ್‌ಗೆ 
ಹೋಗು, ಮನುಷ್ಯನ ಕೀರ್ತಿ ವಿಶ್ವದಲ್ಲಿ 
ವಿಸ್ತರಿಸಬೇ ಕಾದರೆ ಅದು ಪ್ಯಾರಿಸ್‌ 
ಮೂಲಕವೇ? ಎಂದು ಮಗನಿಗೆ ಬರೆದ. 
ತಂದೆಗೆ ವಿಧೇಯನಾದ ೨೨ರ ಯುವಕ 
ಮೊಜಾರ್ಟ್‌, ಪ್ಯೂರಿಸ್‌ಗೆ ಹೋದರೂ ಅಲ್ಲಿ 
ಅವನಿಗೆ ಹಣ ಕೀರ್ತಿ ಏನು ಸಿಗದಾಯಿತು. 
ಮತ್ತೊಮ್ಮೆ ಸಾಲ್ವ್‌ ಬರ್ಗ್‌ಗೇ ಹಿಂತಿರು 
ಗಿದ ಮೊಜಾರ್ಟ್‌, ಜೀವನ ನಿರ್ವಹಣೆಗೆ 
ಆರ್ಚ್‌ಬಿಷಪ್‌ನ ಸೇವೆಗೇ ಮರಳ 
ಬೇಕಾಯ್ತು. 

ಇಂದು ಸಾಲ್ವ್‌ ಬರ್ಗ್‌ ೯ ಮೊಜಾರ್ಟ 
ನಗರವೆಂದೇ ಪ್ರಸಿದ್ಧವಾಗಿದೆ. ಭದ್ರವಾದ 
ಗುಮ್ಮಟಗಳು ಹಾಗೂ ಮಹೆಡಿಗಳಿಂದ 
ಕೂಡಿದ ಇಡೀ ನಗರ ಅನನ ಹೆಸರಿನಿಂದ 
ಅನುರಣಿತವಾಗಿದೆ. ಅಲ್ಲಿಯ ಸಂಗೀತ 
ಅಕೆಡಮಿ "ಮೊಜಾರ್ಟಿಯವಾ್‌' ಎಂದು 
ಕರೆಯಲ್ಪಡುತ್ತದೆ; ವಾರ್ಷಿಕ "ನೊಜಾರ್ಟ್‌ 
ಸಪಾಹದಲ್ಲಿ' ನಡೆಯುವ ಸಂಗೀತೋತ್ಸವ 
ದಲ್ಲಿ ಹೆಚ್ಚಾಗಿ, ಅನನ ಕೃತಿಗಳಿಗೆ 
ಪ್ರಾಧಾನ್ಯ. ಆತ ಹುಟ್ಟದ ಮನೆಯೀಗ 
ಒಂದು ಸಂಗ್ರಹಾಲಯವಾಗಿ, ಲೆಕ್ಕವಿಲ್ಲ 


ಪುಸ್ತ ಕ ಪ್ರಪಂಚ 


ದಷ್ಟು ಪ್ರವಾಸಿಗರು ದಿನವೂ ಅಲ್ಲಿಗೆ ಭೇಟ 
ಕೊಡುತ್ತಾರೆ. ಮುಖ್ಯ ಚೌಕದಲ್ಲಿ ಅವನ 
ಪ್ರತಿಮೆ ಪ ರ್ರತಿಷ್ಮಾ ಪನೆಯಾಗಿದೆ. ಆದರೆ 
ಮೊಜಾರ್ಟ್‌ಸಾಲ್ಸ್‌ ಬರ್ಗ್‌ನ್ನು ದ್ವೇಸಿಸು 
ತ್ರಿ ದ್ದ ನೆನ್ನುವುದು ಒಂದು ವಿಸರ್ಯಾಸ. 
ಕಾರಣ್ಯ ಅನನ ಆರ್ಚ್‌ ೯ ಬಿಷಪ್‌ 
ಕೊಲರಿಡೊ, ಮೊಜಾರ್ಟನನ್ನು ತೀರಾ 
ಕೀಳಾಗಿ ಕಾಣುತ್ತಿದ್ದ ಮೊಜಾರ್ಟ ಅಡುಗೆ 
ಯವರು ಹಾಗೂ ಆಳುಗಳೊಂದಿಗೆ ಊಟಕ್ಕೆ 
ಕುಳಿತುಕೊಳ್ಳಬೇಕಾಗುತ್ತಿತ್ತು. ಒಂಬತ್ತು 
ವರ್ಷಗಳು ಈ ಅವಮಾನವನ್ನು ಸಹಿ 
ಸಿದರೂ, ೧೭೮೧ ರಲ್ಲಿ ವಿಯನ್ನಾದಲ್ಲಿ 
ಮೊಜಾರ್ಟ ಸ್ವಂತ ಕಛೇರಿಗಳನ್ನು ನಡೆಸ 
ಬಾರದೆಂದು ಬಿಷಪ್‌ ಆಜ್ಞೆ ಮಾಡಿದಾಗ, 
ಬೇಸತ್ತ ಮೊಜಾರ್ಟ ಆ ಕೆಲಸ ತ್ಯಜಿಸಿದ. 
ಬಿಷಪ್‌ನ ಸಹಾಯಕ ಕೌಂಟಿ ಆರ್ಕೋ 
ವನ್ನು ಭೇಟಿ ಮಾಡಿದಾಗ ಅವನೊಂದಿಗೆ 
ವಾದ ವಿವಾದಗಳಾಗಿ, ಆ ಕೊಠಡಿಯಿಂದಲೇ 
ಒದ್ದು ಹೊರಹಾಕಲ್ಪಟ್ಟ ವೊಜಾರ್ಟ್‌. 
ಈ ಒದೆತ ಮೊಜಾರ್ಟನನ್ನು ಸ್ವತಂತ್ರನ 
ನ್ಹಾಗಿಸಿದರೆ, ವಿಯನ್ನಾ ದವರಿಗೆ ಲಾಭ 
ದಾಯಕವಾಯ್ತು. 

ಸಂಗೀತದ ಹು ಚ್ಛೈ ದ್ದ ವಿಯನ್ನಾ, 
ವಿಶ್ವದಲ್ಲೇ ಕಲೆಗೆ ಆತ್ಯುತ್ತಮ ಸ್ಮಳವೆನಿಸಿದೆ 
ಅಧ್ಭುತ ನಗರಿಯಾಗಿತ್ತು. ವಿಧವೆಯಾಗಿದ್ದ 
ಶ್ರೀಮತಿ ವೆಬರ್‌, ತನ್ನ ಮೂವರು 
ಹೆಣ್ಣು ಮ ಕ್ಸ ಳೊಂದಿಗೆ ಅಲ್ಲೇ ನೆಲಸಿ 
ದ್ಹೊಂದು ಅದೃಷ್ಟ, ಮೊಜಾರ್ಬನ 
ಪಾಲಿಗೆ. ಒಮ್ಮೆ ಮೊಜಾರ್ಟ್‌ ಪ್ರೀತಿಸಿದ್ದ 
ಅಲೋಷಿಯಾ ಈಗ ನಟನೊಬ್ಬನ ಮಡದಿ 
ಯಾಗಿದ್ದಳು. ಆದರೆ ಅವಳ ಕಿರಿಯ 
ಸೋದರಿ ಕಾನ್ಸ್‌ ಬಾನ್ಹೆ ಹಾಗೆಯೇ ಉಳಿ 


ಭರೇ ನೊಜಾರ್ಟ | 


ದಿದ್ದು » ಮೊಜಾರ್ಟ್‌ ಈಗವಳನ್ನು ಪ್ರೀತಿಸಿ 
'ದುವೆಯಾದ, Rr ಕೇವಲ 
ಒಂಬತ್ತು, ವರ್ಷ ಅವಳೊಂದಿಗೆ ಸಂಸಾರ 
ನಡೆಸಿದ. ಆತ ಅವಳ ಬಗ್ಗೆ ಹೆಚ್ಚಿನ ಒಲವು 
ತೋರಿದ. ಅವರ ಆರು ಮಕ್ಕಳಲ್ಲಿ ಉಳಿದವು 
ಎರಡೇ. 

ವಿಯನ್ನಾ ಈ ಹೊಸಬನಿಗೆ ಅತ್ಯ ತ 
ಗೌರವದ ಸ್ಥಾನ ಕೊಟ್ಟ ತು. ಈಗ roe 
ಪಾಠಗಳಿಗೆ, ಕೆಟೀರಿಗಳಗೆ ಅತ್ಯಂತ ದುಬಾ 
ರಿಯ ಶುಲ್ಕ ವಿಧಿಸುತ್ತಿದ್ದ ನೊಜಾರ್ಟ್‌ 
ಆತನ ನೂತನ ಕೃ ತಿಗಳು ಜನ 
ರನ್ನು ಭಾವೋಡ್ರೇಕಕ್ಟೊಳಪಡಿಸುತ್ತಿ, 
ದ್ದ ವು. ಪುರಾತನ ವಾದ್ಯವಾದ ಹಾರ್ಪನ್‌ 
ಕಾರ್ಡ್‌ ಬಿಟ್ಟು, ನೂತನ ವಾದ್ಯವಾದ 
ಮಧುರ ಧ ನಿಯ ಪಿಯಾನೊ ಬಳಸ 
ಲಾರಂಭಿಸಿದ. ಅತಿ ಮಾನುಷಶ್ಚರ್ಶದಂತೆ 
ಅವನು ನುಡಿಸುವಾಗ ಗಡಚಿಕ್ಕುವ 
ಚಪ್ಪಾಳೆಯೊಂದಿಗೆ “ ಬ್ರೇವೋ 
ಮೊಜಾಟರ್ಟ್‌ * ಎಂಬ ಜಯಕಾರ, ಅವನಿ 
ಗಿತ್ತ ಮೆಚ್ಚಿ ಕೆಯಂತೆ ಕೋಣೆಯಲ್ಲಿ ಪ್ರತಿ 
ಧ ಎನಿಸುತ್ತಿತ್ತು 

ವೈಭನದೊಂದಿಗೆ, ಚಕ) ವರ್ತಿ ಎದುರಿಗೆ, 
೧೭೮೨ ರಲ್ಲಿ ಪ್ರಾರಂಭವಾದ ಅವನ 
"ಅಪೇರಾ' "ಸೆರಾಗ್ಲಿ ಯೋ' ಮೊಜಾರ್ಟನಿಗೆ 
"ಜ್ಞಾ ನಿ'ಯ ಪಟ್ಟ ಕಟ್ಟ ತು. ಅಪೇರಾ ತನ್ನ 
ಒಲನೆಂದ ತಾರ ನ ಮುಂದಿನ ನಾಲ್ಕು 
ವರ್ಷಗಳಲ್ಲಿ ನೂರಾರು ಕೃ ತಿಗಳನ ಭೃಷಿಸಿ 
Cold ಡಿ ನಾಟಿಯ. ಕ್ರಾಂತಿಕಾರಿ 
ನಾಟಕ ‘The Marriage of 
Figaro’ನೆನ್ನು ಸಂಗೀತರೂಸಪಕಕ,ಳ 


-- 
ವಡಿಸಿದ. ನಾಟಕದ ಆದಿಯಿಂದ ಅಂತ್ಯದ 


ಫಕೆಗೂ ಅಲೆಅಲೆಯಾಗಿ ಇಳಿದು ಬಂದ 


2 


೯ 


ಮೊಜಾರ್ಟನ ಸುಮಧುರ ಸ ರಗಳ 
ಜನರನ್ನು ಸಂತೋಷದಿಂದ ಹುಚ್ಚರನ್ನಾಗಿ 
ಸಿದವು. ವಿಯನ್ನಾ ದಿಂದ ಆಳಲ್ಪಡುತ್ತಿದ್ದ 
ಪ್ರೇಗ್‌ ನಗರಕ್ಕೆ ಮೊಜಾರ್ಟ್‌ ಭೇಟಿ 
ಕೊಟ್ಟಾಗ, ಇಡೀ ಪಟ ಣದ ಜನಸ್ತೋಮ, 
ಅಪೇರಾದ ಸಂಗೀತಕ್ಕೆ ಸಿಳ್ಳೆ ಹಾಕುತ್ತಾ 
ಹಾಡುತ್ತ, ನರ್ತಿಸುತ್ತಿ, ದ್ದು ದನ್ನು ಕಂಡ. 

ಡ- ಸಾಂಟಿಯೊಂದಿಗೆ ಸನದ 
ಮತ್ತೊಂದು ಅಪೇರಾ "ಡಾನ್‌ ಗಿಯೋ 
ವನ', ಎಲ್ಲ ನೀತಿ ನಿಯಮಗಳನ್ನು ಗಾಳಿಗೆ 
ತೂರಿದ ಅಹಂಕಾರದ ವ್ಯಕ್ತಿ ಇದ್ದ ಕ್ಳಿದ್ದ ಂತೆ 
ಎಂಥ ಅವನತಿಗಿಳಿಯುತ್ತಾನೆಂದು 
ರೂಪಿಸಿದೆ. ಅಪೂರ್ಣ ಕೃತಿಯನ್ನು, 
ಪ್ರೇಗ್‌ಗೆ ತನ್ನೊಂದಿಗೆ ಕೊಂಡೊಯ್ದು "| 
ಅಪೇರಾ ಪ್ರಾರಂಭವಾಗುವ ಹಿಂದಿನ ರಾತ್ರಿ 
ಯಷ್ಟೇ ಅದನ್ನು ಪೂರ್ಣಗೊಳಿಸಿದ. 
ಜಯಭೇರಿ ಬಾರಿಸಿದ ಟಾನ್‌ಗಿಯೋವನಿ' 
ಎಲ್ಲ ಕಾಲಕ್ಕೂ ಬರೆದ "ಅತ್ಯಂತ ಶ್ರೇಷ್ಠ 
ಅಪೇರಾ' ಎನಿಸಿದೆ. 

ಮಾನವನ ಉದಾತ್ತ ಗುಣಗಳು, ಹಾಗೂ 
ಒಳಿತ್ತು ಕೆಡುಕಿನ ಮೇಲೆ ಗಳಿಸುವ 
ವಿಜಯದೆ ಬಗ್ಗೆ ಹೊಂದಿದ್ದ ನಂಬಿಕೆ, 
ಮೊಜಾರ್ಟನ ಕ ಗತಿಗಳನ್ನು ಜೀವಂತಗೊಳಿ 
ಸಿದೆ. ಅಂದಿನ ಕಾಲದ ಹಿರಿಯ ಜೇತನ 
ಗಳನ್ನು ಆಕರ್ಷಿಸುತ್ತಿ ದ್ದ “ಫ್ರೀಮೇಸನ್ಸ್‌' 
ಎಂಬಿ ಭ್ರಾತೃ ಸಂಘವೊಂದರ ಸದಸ್ಯನಾದ. 
ಅದರ ಭಾವನೆಗಳು ಅನನ ಕಡೆಯ 
ಅಪೇರಾ "ದ ಮ್ಯಾಜಿಕ್‌ ಫ್ಲೂಟ್‌'ನಲ್ಲಿ 
ಮಿಂಚಿದ್ದ ರೂ, ಅದು ಕೇವಲ ಯಕ್ಷಿಣಿಯ 
ಕಥೆ ಎಂದು ಪರಿಗಣಿತವಾಗಿದ್ದ ರೂ, ಅದಕ್ಕೆ 
ಅತ್ಯಂತ ಉತ್ಸಾಹಭರಿತ, ಮನವನ್ನು 
ಮುದಗೊಳಿಸುವ, ಸಂಗೀತವನ್ನು ನೀಡಿ 


೧೦ 


ದ್ದಾನೆ. ೧೭೯೧ರ ಸೆಪ್ಟೆಂಬರ್‌ ಮೂವತ್ತ 


ರಂದು ಮೊದಲಬಾರಿಗೆ ಹಾಡಿದ ಈ 
ಅಸೇರಾ ಅಕ್ಟೋಬರ್‌ ಅತ್ಯಂದ ವೇಳೆಗೆ 


೨೪ ಬಾರಿ ಪುನರಾವೃತ್ತಿಯಾಯ್ತು. 


ಮೊಜಾರ್ಟ ಆಗ ೩೫ ವರ್ಷದವ. ಆತ 
ಮುಂದಿ ಜೀವಿಸಲಿದ್ದು ದು ಇನ್ನು ಕೇವಲ 


೫ ವಾರಗಳು ಮಾತ್ರ! 

ಜೀವನದ ಸಂಧೈಯಲ್ಲಿ ಎಲ್ಲವೂ ಅಸ್ತ- 
ವ್ಯಸ್ತ. ಒಮ್ಮೆಗೇ ಎರಡು ಕೃತಿಗಳನ್ನು 
ರಚಿಸಬಹುದಾದಸ್ಟಿದ್ದ ಮೇಧಾನಿತನನೀಗ 
ಕುಂಠಿತವಾಗಿತ್ತು. "ಬೈ (ವೋಮೊಜಾರ್ಬ್‌' 
ಎಂಬ ಧ ಎನಿಗಳೀಗ ಉಡುಗಿಹೋಗಿದ್ದ ವು. 
ಸ್ಫೂ ತೀಗೊಂಡ ಮೊಜಾರ್ಟ್‌ನಿಂದ 


೧೭೮೮ರ ಸುಡುಜೇಸಗೆಯಲ್ಲಿ ರಚಿತವಾದ 
ಕಡೆಯ ಮೂರು ಸಿಂಫೊನಿಗಳಲ್ಲೊಂದಾಗಿ, 


ಗಾಂಭೀರ್ಯದಿಂದ ಕೂಡಿದ “ಜ್ಯೂಪಿಟಂ್‌' 
ಒಂದೇಸಟ್ಟಿಗೆ ರಚಿತವಾದರೂ ಅವನ 
ಜೀವಿತಾವಧಿಯಲ್ಲಿ ಜನರಿಂದ ಕೇಳಲ್ಪಡಲೇ 
ಇಲ್ಲ. ಇಡೀ ದೇಶವನ್ನೇ ಸೂರೆಗೊಂಡ 
"ಭಗಾರೊ' ನಿಯನ್ನಾದಲ್ಲಿ ಒಂಬತ್ತನೆಯ 
ಕಛೇರಿಯ ಅನಂತರ ಮತ್ತೆ ಕೇಳದಾಯ್ತು. 
ಪ್ರಾಹಾ ಹಾಗೂ ಇತರೆಡೆ ಯಶಸ್ಸಿನ ಜಯ 


ಭೇರಿ ಬಾರಿಸಿದ "ಡಾನ್‌ ಗಿಯೋವನಿ' 
ವಿಯನ್ನಾದಲ್ಲೇಕೋ ಹೊಯ್ದಾ ಡಿತು. 


ವಿಡಂಬನೆ ಎಂದರೆ, ಅರಮನೆಯಿಂದ 
ಆಚೆಗಟ್ಟಿದ್ದ ಆರ್ಫೋ ವಿಯನ್ನ್ನಾದ ತಿಕ್ಕಲು 
ತನದ ಬಗ್ಗೆ ಮೊಜಾರ್ಟನನ್ನು ಎಚ್ಚರಿ 
ಸಿದ್ದ. ಮೊದಮೊದಲು ಅಲ್ಲಿ ಹೆಸರು, ಹಣ 
ವೆಲ್ಲಾ ಹರಿದುಬಂದರೂ ಕೆಲಕಿಂಗಳ ನಂತರ 
ವಿಯನ್ನಾ ದನರು “ಹೊಸ ರಾಗಗಳಿಗಾಗಿ 
ಕೇಳುತ್ತಾ ಕೆ” ಎಂದು ಆಶಾವಾದಿಯಾಗಿದ್ದ 


ಮೊಜಾರ್ಟ ಕೂಡ ತಾನೀಗ ಜನಾಭಿ 
ಪ್ರಾಯಡ ಮೇಲೆ ತನ್ನ ನಿಯಂತ್ರಣ ಕಳೆದು 


'ಪಸ್ತಕ 


ಕೊಂಡಿದ್ದೆ (ನೆಂದು ಒನ್ಪಿಕೊಳ್ಳಲೇಜೀಕಾ 


ಯಿತು. 

ಈಗ ನೊಜಾರ್ಟನ ಸಂಸಾರ, ಕಡಿಮೆ 
ಖರ್ಚಿನ ನಿವಾಸಕ್ಕೆ ಬದಲಿಸಬೇಕಾಯ್ತು. 
ಗಾರೆ ಕೆಲಸದ ಶ್ರೀಮಂತ ಮೈಖೇಲ್‌ 
ಪಕ್‌ ಬರ್ಗ್‌ ಎಂಬುವವನನ್ನು ಸಾಲಕ್ಕಾಗಿ | 
ಬೇಡಿ ಹತಾಶೆಯಿಂದ, ಮೊಜಾರ್ಟ್‌ ಬರೆದ 
೨೧ ಪತ್ರಗಳು ಈಗ ಸಿಕ್ಕಿವೆ. ಆತ ಸಾಕಷ್ಟು 
ಸಾಲ ಕೊಟ್ಟು, ಸಹಾಯ ಮಾಡದಿದ್ದಲ್ಲಿ 
ಕಡುಬಡತನದಲ್ಲಿದ್ದ ನಾಲ್ಕು ಜನರ 
ಮೊಜಾರ್ಟನ ಸಂಸಾರದ ಪರಿಸ್ಥಿತಿ ತೀರ 
ಹದಗೆಡುತ್ತಿತು,. 

೧೭೯೧ರಲ್ಲಿ ಆಗಂತುಕನೊಬ್ಬ ಒಂದು 
ಶೋಕಗೀತೆಯ ನು ರಚಿಸಿಕೊಡುವಂತೆ 
ಮೊಜಾರ್ಟನನ್ನು ಕೇಳಿದ. ಆಧ್ಯಾತ್ಮಿಕ 
ಲೇಪಡೊಂದಿಗೆ ಅತಿಸುಂದರ ಕೃತಿ ರಚನೆಗೆ 
ತೊಡಗಿದ ಮೊಜಾರ್ಟ್‌. ಆದಕ್ಕೆ ಹಿಂಜಿ 
ಅನನ ಕೃತಿಗಳಲ್ಲಿ ಕಂಡುಬರುತ್ತಿದ್ದ 
ಉತ್ಸಾ ಹಕಾರಕ ಶಕ್ತಿಯೀಗ ಅನನ ಕ್ಸ 
ಬಿಟ್ಟಿತ್ತು. ಆಗಾಗ್ಗೆ ಬರುತ್ತಿದ್ದ ಜ್ವರ, 
ಕೀಲೂತ, ಮೂರ್ಛಾವ ಸ್ಮೈಯೊಂದಿ ಗೆ 
ದುರ್ಬಲನಾದ ಮೊಜಾರ್ಟ್‌ ತನ್ನ ಚರಮ 
ಗೀತೆಯನ್ನೆ € ತಾನು ಬರೆದುಕೊಳ್ಳು ತ್ರ ದ್ದ ೯ 
ನೆಂದು ಹೇಳಿದ ಹೆಂಡತಿಗೆ. ಪಾ ರಂಭಿಸಿದ್ದ 
ಅವನ ಕೃ ತಿಗಳ ನ್ನು ಪಾಶ ವಾಯ 
ಅಪೂರ್ಣಗೊಳಿಸಿತ್ತು. 

ಚಿಕ್ಕಂದಿನಿಂದಲೂ ಕಾಡುತ್ತಿದ್ದ ವಾತ- 
ಜ್ವ ಕನೀಗ ಮತ್ತೆ ಮತ್ತೆ ಕಾಡಿಸತೊಡ 
ಗು. “ಬಾಲ್ಯಾವಸ್ಥೆಯ. ಸೂಕ್ಷ್ಮ ವಾದ 
ಹುಡುಗನ ಅಸ್ಟೊಂದು ಸುತ್ತಾಟ "ಗ್ರ 
ವಾದ ಈ ರೋಗಕ ಗ ವನನ್ನು ತುತ್ತಾ ಗಿಸಿತೂ 
ಎಂದಿದ್ದಾರೆ, ಕಡೆಗಾಲದಲ್ಲಿ BS 


ಭಲೇ ಮೊಜಾರ್ಹ್ಸ್‌ 1 


ಪಟ್ಟ ಕಷ್ಟವನ್ನು ಕಣ್ಣಾ ಕೆ ಕಂಡ ಸಿ ಎಸ್‌ 
'ಡಾಕ ರ್‌ ಕಾರ್‌ ಬಾರ”. ಮೊಜಾರ್ಟ್‌ 
ಸತ್ತಾಗ್ಯ ಎಷ್ಟೋ ಜೀಹಗಳೊಂದಿಗೆ, ಗುರು 
ತರಿಯದ ಸಮಾಧಿಯಲ್ಲಿ, ದಿವಾಳಿ ಎದ್ದ ವರಿ 
ಗಿಂತಸ ಲ್ಪ ಮೇೇಲ್ಲರನಾದ ಅಂತ್ಯಕಿ ಯೆ 
ಮಾಡಲಾಯ್ತು. 


ಇಂದು ಮೊಜಾರ್ಟನ ಅನುರ ಕೃತಿಗಳು 
ಪ್ರಸಂಚದಲ್ಲೆಲ್ಲಾ ಪ್ರತಿಧ್ವನಿಸುತ್ತಿ ವೆ. 
ಅನೇಕ ಕೃತಿಗಳು ಪಾಪ್‌ ಹಾಗೂ ರಾಕ್‌ 
ಸಂಗೀತಕ್ಕಳವಡಿಸಲ್ಪಟ್ಟು ಜೀವನದ 
ಸಂತೋಷಕ್ಕೆ ನಿರಂತರವಾದ ಕಾಣಿಕೆಯನ್ಸಿ 


ಯಾವುದೇ ಉದ್ದೇಶೆದಿಂದ ಕಾರ್ಯುಸಾಧನೆಗಾಗಿ ಕೆಟ್ಟ ಮಾರ್ಗ ಅನುಸರಿಸ 
ಬೇಕಾಗಿದ್ದರೆ ಆಂಥೆ ಕಾರ್ಯ ಸಾಧನೆ ಯನ್ನೇ ಕೈ ಬಿಡಿರಿ. ಒಳ್ಳೆಯ ಉದ್ದೇಶಗಳ 
ಸಾಧನೆಗೆ ಒಳ್ಳೆಯ ಕಾರ್ಯ ಮಾರುವ ಸುಸಂದರ್ಭವನ್ನು ಮಾತ್ರ ಎಂದೂ 
ಕಳೆದುಕೊಳ್ಳಬೇಡಿ. ಕೆಟ್ಟಿ ತನದಿಂದ ಒಳ್ಳೆಯೆದಾಗುವದೆಂದು ಹೇಳಿದರೆ ಅಂಥ 


ಉದ್ದೇಶದ ಫಲನನ್ನ್ನು ನಂಬದಿರಿ. 


ಕೈ ಡ್‌ ರಾಬರಿ 


ಜನಾಂಗದ ಬಲ ಸುರಕ್ಷಿತತೆಗಳು ಆ ಜಸಾಂಗದೆ ಯೆತಿನಜನರ ಸದ್ಗುಣ, 
ಜಾಣ್ಮೆಗಳ ಮೇಲೆಯೇ ಅವಲಂಬಿಸಿವೆ. ಆದ್ದರಿಂದ ಯೆಶತಿವೆಜನರಿಗೆ ಯೋಗ್ಯ 
ಮಾರ್ಗದರ್ಶನ ಡೆೊರೆಕುನನನ್ನು ಜನಾಂಗ ನೋಡಿಕೊಳ್ಳಬೇಕು. 


— ಜೆ. ಹಾವ್ಸ 


ಕರುಣೆಯ ಒಳಸಂಚು 


ಗ. ನಾ. ಭಟ್ಟಿ 


“ದೇಶೆದಲ್ಲಿ ತಾಂಡವವಾಡುತ್ತಿರುವ ಅರಾಜಕತೆ, ಭ್ರಸ್ಪ್ರತೆ, ಅದಕ್ಷತೆ ಮೂಂತಾದವು 
ಗಳ ಎದುರು ಒಂದೇ ಒಂದೂ ರಕ್ಷಣೆ ಎಂದರೆ ರಾಸ್ತ್ರದ ಆಡಳಿತಿಯನ್ನು ಮಿಲಿಟರಿಗೆ 
ವರ್ಗಾಯಿಸುವುದು” ಎಂಬ ಹತಾಶೆಯ ಧ್ವನಿ ಆಗ ಈಗ ಕೇಳಿಬರುವುದುಂಟು. 
ಇದು ಬಾಣಲೆಯಿಂದ ಬೆಂಕಿಗೆ ಹಾರು ನಂಥ ಆತ್ಮಘಾತೆಕ ಮಾರ್ಗ ಏಕೆ? ಓದಿ ಈ 


ಅನುಭವ ಚಿತ್ರ. 
ಸಹಾಯಕ 
ಂರಲಿರ್ಸಾದ ಸಾಲಿಡ್ಯಾರಿಟಿಯ 


(ಒಗ್ಗ ಟ್ವಿನ ಒಂದು ಸಂಘ) ಮುಖ್ಯ 
ಕಾರ್ಯಸ್ಥಾನದಲ್ಲಿ ಯಾವುದೋ ಟಿ ಪಿಂಗ್‌ 
ಕಾರ್ಯದಲ್ಲಿ ಮಗ್ಗ ಳಾಗಿದ್ದಳು ಆನಾ. 
ಈಕೆ ಕತ್ತೆತ್ತಿ ನೋಡಿದಾಗ ಹರಿದು ಚಿಂದಿ 
ಆಗಿದ ಬಟ್ಟಿ ತೊಟ್ಟಿದ್ದ ಯುವಕನೋರ್ವ 
೦ಎ ಎ 
ಕಂಡುಬಂದ. ಅವನೊಬ್ಬ ರಷ್ಯನ್‌ ಸೈನಿಕ, 
ಸೈನಿಕರಿಗೆ ನಿಯಮಿತವಾಗಿದ್ದ ದಾರುಣ 
ಶಿಸ್ತನ್ನು ಸಹಿಸಲಾಗದೇ ಕರ್ತವ್ಯ ವಿಮುಖ 
ವಾಗಿ ಶಲೆತಪ್ಪಿಸಿಕೊಂಡು ಬಂದಿದ್ದ. 
ಲೃನಾಳ ಸಹೋದ್ಯೋಗಿಯೋರ್ವ ಅವ 
ನನ್ನು ಅಲ್ಲಿಗೆ ಕರೆತಂದು “ಇವನನ್ನು 
ಸ್ವಲ್ಪ ದಿನಗಳವರೆಗೆ ಇರಿಸಿಕೊಳ್ಳಲಾಗು 
ವುಜಿ” ಎಂದು ಕೇಳಿದ್ದ. 


ಸ್ವಲ್ಪವೂ ಯೋಚಿಸದೆ ಆಕೆ-ಅವನ 
ನ್ಲಿರಿಸಿಕೊಳ ಲು ಒಪ್ಪಿದಳು. ಇದು ನಡೆದ 
ಘಟನೆ ಡಿಸೆಂಬರ್‌ ೧೯೮೧. ಆಗೆ ಸುಮಾರು 
೪೦,೦೦೦ ಸೋನಿಯತ್‌ ಸೈನಿಕರು 
ಪೋಲೆಂಡ್‌ಲ್ಲಿ ತರಬೇತಿಗಾಗಿ ನೇಮಕ 
ಗೊಂಡಿದ್ದರು. ಆ ಸೈನ್ಯದಿಂದ ತಪ್ಪಿಸಿ 
ಕೊಂಡನರಾರೂ ಸಫಲರಾಗಿದ್ದು ದನ್ನು 
ಅ್ಯನಾ-ಕೇಳಿರಲಿಲ್ಲ. 


ಸ ಲ್ಪ ಸಮಯದ ಬಳಿಕ ಅೃನಾಳು 
ಆ ರಷ್ಯನ್‌ ಸ್ಪೈ ನಿಕ ಅಲೆಗ್ಸಾಂಡರ್‌ 


ಯ್ಯೂನಿಷೆವ್‌ ಸ್ಯಾಷಾನೊಡನೆ ವಾರ್ಸಾ 
ನಗರದಲ್ಲಿರುವ ತನ್ನ ಮನೆಗೆ ಟ್ರಿ 4ನಲ್ಲಿ 
ಹೊರಟಳು. ಅೃನಾಳ ಕುಟುಂಬದವರು 
ಮೂಲತಃ ಮೋವಾ ನಗರದವರಾಗಿದ್ದರು. 


೧೯೯೫ರ ಆಗಸ್ಟ್‌ ತಿಂಗಳಿನ "ರೀಡರ್ಸ್‌ ಡೈಜೆಸ್ಟ್‌ ಮಾಸ ಪತ್ರಿಕೆಯಲ್ಲಿ ಪ್ರಕಟವಾದ 


ರುಡಾಲ್ಫ್‌ 
ಅನುವಾದ. 


ಚೆಲ್ಮಿನ" ಸ್ಕಿ ಅನರೆ “ಕಾನ್‌ಸ್ಪಿರೆನ್ಸಿ ಆಫ್‌ ಕೈ ನ್‌ ನೆಸ್‌? 


A ಎಂಬ ಲೇಖನದ 


ಕರುಣೆಯೆ ಒಳಸಂಚು 


ಇಂದು “ಯುಕೆ ನ್‌' ಎಂದು ಕರೆಯ 
ಲ್ಪಡುನ ಪೂರ್ವ ಪೋಲೆಂರ್ಡಗೆ ಅವರು 
ಬಂದು ನೆಲಸಿದ್ದರು. ೧೯೪೫ರಲ್ಲಿ ಸರ್ವಾಧಿ 
ಕಾರಿ ಸ್ಟಾಲಿನ್‌ ಈ ಪ್ರಾಂತಗಳನ್ನೆ ಲ್ಲಾ 
"ಯುನೈಟಡ್‌ ಸೆ (ಟ್‌ ಸೋವಿಯೆತ್‌ 
ರಿಪಬ್ಲಿಕ್‌ 'ಗೆ ಸೇರಿಸಿಕೊಂಡಾಗ ಕಜಕಸ್ಥಾನ 
ದಲ್ಲಿದ್ದ ಅವಳ ಅಜ್ಜಿ ಹಸಿನೆಯಿಂದ ಬಳಲಿ 
ಸತ್ತಿದ್ದಳು. ಅ್ಯನಾಳ ಕುಟುಂಬದವರೆಲ್ಲಾ 
ಗಡೀಪಾರು ಮಾಡಲ್ಪ್ಬ ಬ್ಬದ್ದರು. ಈ 
ಎಲ್ಲದರ ಹಿನ್ನೆ ಲೆಯಲ್ಲಿ, ರಷ್ಯನ್ನರ ಮೇಲಿನ 
ಅಸಹನೆಯಿಂದ ಅವಳ ತಾಯಿ “ರಷ್ಯನ್‌ನ್ನು 
ಕರೆತಂದಿದ್ದೆ ಯಾ* ಎಂದು ಅವಳ ನ್ಷು 
ಸಂಶಯಾತ್ಮ ಕವಾಗಿ ಕೇಳಿದ್ದ ಳು 


ಅೃನಾಳಿಗೆ ಈ ಅಪಾಯದ ಅರಿವಿತ್ತು. 
ಸೋವಿಯೆತ್‌ ಮಿಲಿಟರಿ ಬೇಹುಗಾರಿಕೆ 
ಯೇನಾದರೂ ಈ ಸೈನಿಕನನ್ನು ಪತ್ತೆ ಹಚ್ಚೆ 
ಹಿಡಿದಿದ್ದ ರೆ ಅನನು ಆ ಕೂಡಲೆ ಮರಣ 
ದಂಡನೆಗೆ ಗುರಿಯಾಗುತ್ತಿ ದ್ದ ನೆಂದು ಆಕೆಗೆ 
ಗೊತ್ತಿತು. 

ಆ ರಷ್ಯನ್‌ ಸೈನಿಕನನ್ನು ಮನೆಯಲ್ಲಿ 
ಉಳಿಸಿಕೊಳ್ಳ ಬೇಕೆಂಬ ಅೃನಾಳ ಬೇಡಿಕೆಗೆ 
ಅವಳ ತಂದೆ-ತಾಯಿಯರು ಮೊದಮೊದಲಿಗೆ 
ಅತಂಕವ್ಯಕ್ಕ ಪಡಿಸಿದರು. ಕೊನೆಗೆ ಒಪ್ಪಿಗೆ 
ನೀಡಿದರು. ಅಲೆಗ್ಸಾಂಡರ್‌ ಯ್ಯೂನಿಸೆವ್‌ 
ಸ್ಕಾಸಾ ಕೇವಲ ರಷ್ಯನ್‌ ಭಾಷೆಯೊಂದನ್ನೆ € 
ತಿಳಿದವನಾಗಿದ್ದ. ಕೆಲವು ದಿನಗಳ ಅನಂತರ 
ಅವನ ಕರುಣಾಜನಕ ಕಥೆ ತಿಳಿದುಬಂತು. 

ಸ್ಯಾಸಾ ನೈಯತ್ಯ ರಷ್ಯಾದಲ್ಲಿ ಕಮ್ಮಾರ 
ನೋರ್ವನ ಒಬ್ಬನೇ ಮಗನಾಗಿ ಹುಟ್ಟಿದ. 
ಸೈನಿಕನಾಗಿ ಜೀವನವೃತ್ತಿ ಯನ್ನು ಆಯ್ದು 
ಹೊಳು ವುದು ಆ ಯುವಕನ ಕನಸಾಗಿತ್ತು. 
ಅನನ ೧೮ ನೆಯ ಹುಟ್ಟುಹಬ್ಬದ ಸಂದರ್ಭ 


೧4 


ದಲ್ಲಿ ಆತ ರೆಡ್‌ ಆರ್ಮಿಯನ್ನು ಒತ್ತಾಯ 
ದಿಂದ ಸೇರಿದಾಗ ಅನನ ಕನಸು ನಿಷ್ಠೂರ 
ಸತ್ಯದೊಂದಿಗೆ ನನಸಾಯಿತು. ಸ್ಯಾಷಾನ 
ಮೊದಲ ಉದ್ಯೋಗ ನೇಮಕಾತಿ ಪೊಲೆಂಡಲ್ಲಿ 
ಆಯಿತು. 

ಪೋಲೆಂಡಲ್ಲಿ ಅನನ ಹೊಸ ನೇಮಕಾತಿ 
ಆಗುತ್ತಿ ದ್ಹಂತೆ ತನ್ನವರು ಯಾರೂ ಇಲ್ಲದ 
ಆತ ಅಲ್ಲಿ ಸೈನಿಕ - ಸಿಬ್ಬಂದಿಯವರಿಂದ 
ಮುಗೀಯ ರ್ಯಾಗಿಂಗ್‌ಗೆ ಒಳಗಾದ. ಒಂದು 
ಮಧ್ಯಾಹ್ನ ಕುಡಿದು ಮತ್ತನಾದ ಸೇನಾ 
ಆಧಿಕಾರಿಯೋರ್ವ ಕಕ್ಳಸ್ಸಿ ನಲ್ಲಿ ವಾಂತಿ 
ಮಾಡಿ ಹಲ್ಲುಜ್ಜುವ ಬ್ರಹ್‌ನಿಂದ 
ಸ ಎಚ್ಛೆಗೊಳಿಸುವಂತೆ ಸ್ಯಾಷಾಗೆ ಆದೇಶಿ 
ಸಿದ. 

“ನೀನು ಹಾಳಾಗಿ ಹೋಗು” ಎಂದು 
ಸ್ಯಾಸಾ ಮಾರ್ನ್ನು ಡಿದ.'ಓಂದು ತಿಂಗಳ ನಂತರ 
ಕಠಿಣದುಡಿಮೆಯ ಪಟಾಲಮಿನಲ್ಲಿದ್ದ ಆತ 
ವರಿಷ್ಠ ಸೈನಿಕರಿಂದ ಹೊಟ್ಟೆಯ ಮೇಲೆ 
ಮತ್ತು ಮರ್ಮಾಂಗಗಳ ಮೇಲೆ ನಿರ್ದಯ 
ವಾಗಿ ಒದೆಯಲ್ಪಟ್ಟು, ಈ ಆಘಾತದಿಂದ 
ಆತ ಐದು ವಾರಗಳ ತನಕ ಸ್ಸ ನಿಕ 
ಆಸ್ಪತ್ರೆಯೊಂದರಲ್ಲಿ ಚಿಕಿತ್ಸೆ ಗೊಳ ಗಾಗ 
ಬೆಕಾಯಿತು. ಅವನ ಬಿಡುಗಡೆಯಾಗು 
ತ್ತಿದ್ದಂತೆಯೇ ಆ ಅಮಾನುಷ ಪೀಡೆ 
ಮತ್ತೆ ಆರಂಭವಾಯಿತು. ಇನ್ನೊಂದು 
ಸುತ್ತಿನ ಈ ಕ್ರೂರ ಸೈನಿಕಶಿಸ್ತಿಗೆ ತಾನು 
ಗುರಿಯಾದಕೆ ತಾನು ಬದುಕಲಾಕೆನೆಂದತಿ 
ಸ್ಯಾಸಾ ತಿಳಿದ. ನವೆಂಬರ್‌" ೧೯೮೧, ಒಂದು 
ಚಳಿರಾತ್ರಿ ಈ ಯುವಕ ತನ್ನ ಕಾರ್ಯಲಯದ 
ಕಂಪೌಡಿನ ಬೇಲಿಯನ್ನು ಹತ್ತಿ, ದಾಟ್ಕ 
ಸಾಲಿಡ್ಯಾರಿಟಿಯ ಕಾರ್ಯಾಲಯಕ್ಕೆ 
ಬಂದ, ಪೋಲೆಂಡಿನಲ್ಲಿ ಸಾಲಿಡ್ಯಾರಿಟಿ 


೧೪ 


(ಒಗ್ಗಟ್ಟಿನ ಸಂಘ) "ಕ ಮ್ಯೂ ಸಂ 
ಪ್ರಭಾವವನ್ನು ಪ್ರತಿಭಟಸುತ್ತಿತ್ತೆಂದು 
ಸ್ಕಾಷಾ ಮೊದಲೇ ತಿಳಿದಿದ್ದೆ . ಅವರಲ್ಲಿ 


ಯಾರಾದರೂ ತನಗೆ ಸಹಾಯಮಾಡ 
ಬಹುದೆಂದು ತಿಳಿದೇ ಆತ ಅಲ್ಲಿಗೆ ಬಂದಿದ್ದ. 


ಸಾಲಿಡ್ಯಾರಿಟ ಸಾ )ಸಾ ನಿರುಪದ್ದ ್ರವಕಾರಿ 
ಯೆಂದು ತಿಳಿದಕೂಡಲೆ ಅವನಿಗೆ ತನ್ನ 
ಸಂಘದ ಗುರುತುಚೇಟಿಯನ್ನು ನೀಡಿತು. 
ಹಾಗೆಯೇ ಅನನನ್ನು ವಾರ್ಸಾಕ್ಕೆ ಕರೆದು 
ಕೊಂಡು ಬಂದು ಕೂಡಲೆ ಅವನನ್ನು 
ಯಾರಿಗೂಗೊತ್ತಾಗದೇ ಇದ್ದ ರೀತಿಯಲ್ಲಿ 
ರಸ್ಯಾಕೈ ಕಳುಹಿಸುವ ವಿರ್ಪಾಡಿನಲ್ಲಿ 


ತೊಡಗಿತು. 
ಸ ಎಲ್ಲಿ ದಿನಗಳ ಬಳಿಕ ಅನರ ಯೋಜನೆ 


ನಾಟಕೀಯವಾಗಿ ಬದಲಾವಣೆಗೊಂಡಿತು. 
ಒಂದು ರವಿವಾರ ಬೆಳಿಗ್ಗೆ ಡಿಸೆಂಬರ್‌ ೧೩, 


ಲೈೃನಾಳ ತಾಯಿ ಕ್ರೈಸ್ತ ಸಮಾಜದ 
ಧರ್ಮಪ್ರವಚನ ಕೇಳಲೆಂದು ರೇಡಿಯೋ 
ತಿರುಗಿಸಿದಳು. ಆದರೆ ಅವಳು ಮನಸ್ಸಿಗೆ 
ಹಿತವನ್ನುಂಟುಮಾಡುವ ಧಾರ್ಮಿಕ 
ಪ ಕ್ರವಚನಕ್ಕೆ ಬದಲು ಸೇನಾನಾ ಮ್ಯಾ 
ಜೆಕಿಜೆಲ್‌ಸ್ಕಿ --ಸಾಲಿಡ್ಯಾರಿಟ ಕೂನೂನು 
ಬಾಹಿರವಾಗಿ ನಡೆದುಕೊಂಡಿದ್ದರಿಂ ದೆ 
ರಾಜ್ಯಾದ್ಯಂತ ಲಸ್ಸರಿಶಾಸನ ಜಾರಿಗೊಳಿಸಿದ 
ಸಂಗತಿಯನ್ನು ಕೇಳಿದಳು. 

ಈ ಮಾತನ್ನು ಕೇಳುತ್ತಿ ದಂತೆಯೇ 
ತಾನು ಸೈನ್ಯವ್ಯೂಹದಲ್ಲಿ ಸಿಕ್ಕಿಹಾಕಿಕೊಂಡೆ 
ನೆಂಬಂತೆ ಸ್ಯಾಸಾನ ಮುಖ ಬಿಳಿಚಿ 
ಕೊಂಡಿತು, "ಪೋಲೆಂಡಿನಲ್ಲಿ ನೀವು ನನ್ನಿಂದ 
ತೊಂದರೆಗೊಳಗಾಗುತ್ತೀರಾ?' ಎಂದು 
ನಾಳ ತಾಯಿಯನ್ನು ಕೇಳಿದ, 

ಧೂ ಸುದ್ದಿ ಯಿಂದ ಅೈನಾಳೂ ಜಾಗರೂಕ 
ಳಾಗಬೇಕಾಯಿತು. ಅನಳೂ ಈ ಪ್ರಕರಣ 


ಪ್ರಸ್ತಕ ಪ್ರಷಂಚ.. 


ದಲ್ಲಿ ಭಾಗಿಯಾಗಿದ್ದೆ ರಿಂದ ಯಾವ ಕ್ಷಣ 
ದಲ್ಲೂ ಅವಳು ಬಂಧಿಸಲ್ಪಡಬಹುದಿತ್ತು. 
ಅವರು ಸ್ಯಾಷಾನನ್ನು ನೋಡಿದ್ದರೆ ಅವನಿಗೆ 
ಸಹಾಯ ಮಾಡಿದ ಪ್ರತಿಯೊಬ್ಬರೂ 
ಅಪಾಯದ ದವಡೆಯಲ್ಲಿ ಸಿಲುಕುವರೆಂಡು 
ನಾ ಯೋಚಿಸಿದಳು. ಕೂಡಲೇ ಕಾರ್ಯ 
ತತ್ಪರಳಾಗುತ್ತಾ ಅವಳು ಸ್ಯಾಷಾನನ್ನು 
ಜೇಕೊಂದು ಸುರಕ್ಷಿತ ಸ್ಮಳಕ್ಕೆ ಕಳುಹಿಸಲು 
ಏರ್ಪಾಟು ಮಾಡಿದಳು. ಅವನಿಗೆ ಶುಭೆ 
ಕೋರಲೂ ಸಾಕಷ್ಟು ಸಮಯವಿಲ್ಲದೆ 
ಆತುರತೆಯಲ್ಲಿ ಅವನನ್ನು ಸ್ಮಳಾಂತರಿ 
ಸಿದಳು. 

“ನಿನ್ನ ಜವಾಬ್ದಾರಿಯನ್ನು ನೀನೇ 
ತೆಗೆದುಕೋ” ಎಂದು ಲ್ಯನಾ ಅವನಿಗೆ 
ನಿಷ್ಕಸಟವಾಗಿ ಹೇಳಿದಳು. ನೀವು ಮಾಡಿದ 
ಎಲ್ಲಾ ಉಸಕಾರಕ್ಕೆ ಅನಂತ ಕೃತಜ್ಞ ತೆ 
ಗಳೆಂದು ಹೇಳುತ್ತಾ ಸ್ಯಾಸಾ ಅಲ್ಲಿಂದ 
ಹೊರಟ. 

ಇದಾದ ಎರಡು ವಾರಗಳ ಅನಂತರ 
ಪೋಲೀಸರು ವಾರ್ಸಾದಲ್ಲಿ ಅೃನಾಳೆನ್ನು 
ಬಂಧಿಸಿದರು ಮತ್ತು ಅವಳ ಮನೆಯಲ್ಲಿರ 
ಬಹುದಾದ ಯಾವುದಾದರೂ ದಾಖಲೆಪತ್ರ 
ಗಳನ್ನು ಪರಿಶೋಧಿಸಲು ಅಧಿಕಾರಿಗಳನ್ನು 
ಕಳುಹಿಸಿದರು. ಆ ಅಧಿಕಾರಿಗಳು ಅೃನಾಳ 
ಮನೆಯಂನ್ನು ಪ್ರವೇಶಿಸುವುದಕ್ಕೆ ಸ್ವಲ್ಪ 


4 
ಮುಂಜಿ ಸ್ಯಾಷಾ ಮರೆತುಬಿಟ್ಟುಹೋಗಿದ್ದೆ 
೦ 


ಕೆಲವು ಫೋಟೋಗಳನ್ನು ಅೃನಾಳ ತಾಯಿ 


ಗಮನಿಸಿದಳು. ತತ್‌ಕ್ಷಣ ಆಕೆ ಅವನ್ನು. 


ಬೆಂಕಿಗೆ ಎಸೆದಳು. ಪೋಲಿಸರು ಕೊಠಡಿ 
ಯಿಂದ ಕೊಠಡಿಗೆ ಹೋಗಿ ಹುಡುಕುವಷ್ಟ 
ರಲ್ಲಿ ಆ ಫೋಟೋಗಳು ಒಲೆಯಲ್ಲಿ ಸುಟ್ಟಾ 
ಬೂದಿಯಾಗಿದ್ದ ವು. 


a a 


ಕರುಣೆಯ ಒಳಸಂಚು 
ಕಲಾವಿದೆ 
ಮಮ್ಮಿ ಬೇಗ ಬನ್ನಿ. “ಬೆಕ್ಕು ತೊಂದರೆ 


ಗೊಳಗಾಗಿದೆ? ಈ ಮಾತನ್ನು ದೂರವಾಣಿ 


ಮೂಲಕ ಮಗಳಿಂದ ಕೇಳಿ, ರಿಸೀವರನ್ನು 
ಕೆಳಗಿಡುತ್ತಿದ್ದಂತೆ ಜೋಲಿನಾ 
ವಾಡೋಸ್ಟಿ ಯಾವುದೋ ತೊಂದಕೆಗೊಳ 
ಗಾದಂತೆ ಕಂಡುಬಂದಳು. ಕೆಲವು ತಿಂಗಳು 
ಗಳಿಂದ ತಾನು ಯೋಜಿಸಿದ ಕಾರ್ಯತಂತ್ರ 


` ಮಾರಕ ಪರಿಣಾಮದತ್ತ, ತಿರುಗಿದ್ದಕ್ಕೆ ಆಕೆ 


ವ್ಯಾಕುಲಿತಳಾದಳು, 

ದಿನದಿಂದ ದಿನಕ್ಕೆ ಸ್ಕಾಷಾನ ಕುರಿತಾದ 
ಹುಡುಕಾಟ ಮತ್ತು ಸ್ಫಳಪರಿಶೀಲನೆ 
ಜೋರಾಗಿ ನಡೆಯತೊಡಗಿತು. ಎಲಾ 


ಕಡೆಗೂ ವ್ಯಾಪಿಸಿದ ಸೈನ್ಯದ ದಂಡು ಹಾಗೂ 


ರಹಸ್ಯ ಪೋಲಿಸ್‌ ದಳದ ವರ್ತನೆಯಲ್ಲಿ 
ಸಾರ್ವಜನಿಕರೆಲ್ಲರೂ ಭಯದ ವಾತಾವರಣ 
ವನ್ನು ಕಂಡರು. ಅನರಿರುವ ಸ್ಥಳಗಳಲ್ಲಿ 
ಕಟ್ಟುನಿಟ್ಟಿನ ನಿಷೇಧಾಜ್ಞೆ ಜಾರಿಗೆ ಬಂದಿತು. 
ನಿಗದಿತ ಸಹಕಾರಿ ಸಂಘಗಳಲ್ಲಿ ಮಾತ್ರ 
ಆಹಾರ ದೊರೆಯಶೊಡಗಿದವು. ದೂರವಾಣಿ 
ನಿಷೇಧಿಸಲ್ಪಟ್ಟಿತು. ಸಾಲಿಡ್ಯಾರಿಟಿಯ 
ಸಾವಿರಾರು ಸದಸ್ಯರು ಬಂಧನಕ್ಕೊಳಗಾ 
ದರು. 

ಈ ಪತ್ರೆದಾರಿಕೆಯಿಂದ ತಪ್ಪಿಸಿ 
ಕೊಳ ಗಲು ಜೋಲಿನಾ ಸ್ಯಾಷಾನಿಗೆ "ಬೆಕ್ಳು' 
ಎಂದು ನಾಮಕರಣ ಮಾಡಿದಳು. ಈ 
ಕಾರ್ಯನಿಯೋಜನೆಯಿಂದಾಗಿ ಆಕೆ ತನ್ನ 
ತಂದೆ-ತಾಯಿಯರೊಡನೆ ದೂರವಾಣಿಯಲ್ಲಿ 
ಮುಕ್ತವಾಗಿ ಮಾತನಾಡಬಹುದಾಗಿತ್ತು. 

ಜೋಲಿನಾಳು ವಾರ್ಸಾ ಪಟ್ಟಣದಲ್ಲಿ 


'ಮಹಡಿಯೊಂದರಲ್ಲಿ ಚಿತ್ರಕಾರನಾದ ತನ್ನ 


ಗೆಂಡ ರಿಚರ್ಡ್‌ ಹಾಗೂ ನಾಲ್ಕು ವರ್ಷದ 


೧೫ 


ಮಗ ಅಲೆಗ್ಸಾಂಡರ್‌ ನೊಡನೆ ವಾಸಿಸುತ್ತಿ 
ದ್ದಳು. ಜೋಲಿನಾಳ ಕುಟುಂಬದ ಪ್ರತಿ 
ಯೊಬ್ಬರಿಗೂ ಸ್ಕಾಸಾ ಎ ಲಿಯವನು 
ಮತ್ತು ಎಲ್ಲಿಗೆ ಆತ ಸಾಗಿಸಲ್ಪಡಬೇಕು 
ಎಂಬ ವಿಚಾರ ಮಾತ್ರ ಗೊತ್ತಿತ್ತು. ಇದರ 
ಹೊರತಾಗಿ ಬೇರೆ ಏನೂ ಅನರಿಗೆ ತಿಳಿದಿರ 
ಲಿಲ್ಲ, 

ಸುಮಾರು ಮೂರು ತಿಂಗಳಿಂದ ಅವರೆ 
ಮನೆಯಲ್ಲಿ ವಾಸವಾಗಿ ಬ ಸ್ಯಾಷಾ 
ಅವರಿಗೆ ಚೆನ್ನಾಗಿ ಹೊಂದಿಕೊಂಡಿದ್ದ. 
ಜೋಲಿನಾಳಿಗೆ ಕೆಲಸದಲ್ಲಿ ನೆರವಾದ. ಅವಳಿ 
ಗೋಸ್ಕರ ಈಸ್ಟರ್‌ ಎಗ್‌ ಮೇಲೆ ಸ್ಯಾಲಿ 
ಡಾರಿಟಿಯ ಧ್ಯೇಯನಚನವನ್ನು ಬರೆದು 
ಕೊಟ್ಟ. ಕಾರ್ಯಾಲಯದಲ್ಲಿ ರಿಚರ್ಡ್‌ನಿಗೆ 
ಒಬ್ಬ ಸಹಾಯಕನಂತೆ ಉತ್ತಮ ಸೇವೆ 
ಸಲ್ಲಿಸಿದ. ಕ್ರಮವಾಗಿ ಅವನ ನಿಯತಕ್ರಮ 
ಕೆಲಸದಿಂದ ಅವನಲ್ಲಿ ಹುದುಗಿದ್ದ ಭಯ 
ದೂರವಾಯಿತು. 

ಕ್ರಿಸ್ತನ ಪುನರುತ್ಥಾನದ ಹಬ್ಬ ಕಳೆದ 
ಒಂದು ದಿನ ಪೋಲಿಸ್‌ ತುಕಡಿಯೊಂದು 
ಮನೆ ಮನೆ ಶೋಧಿಸುತ್ತಾ ಬರುತ್ತಿರುವ 
ಸಂಗತಿ ಜೋಲಿನಾಳಗೆ ತಿಳಿಯಿತು. ಕೂಡಲೆ 
ಆಕೆ ತಾಯಿಗೆ ಫೋನ" ಮಾಡಿ “ಚೆಕ್ಕ'ನ್ನ್ನು 
ಕರೆದುಕೊಂಡು ಹೋಗೆಂದು ತಿಳಿಸಿದಳು. 
ಜೋಲಿನಾಳ ತಂದೆ ಕೂಡಲೆ ಕಾರಲ್ಲಿ ಬಂದು 


ಅವನ ನ್ನು ಕರೆದುಕೊಂಡು ಹೋಗಿ 
ವಾರ್ಸಾದ ಒಂದು ಚಿಕ್ಕ ಮನೆಯಲ್ಲಿ ಇರಿ 
ಸಿದ. ಸ್ಕಾಸಾನ ಭಯ ಮತ್ತೆ ಆರಂಭ 
ವಾಯಿತು. 


ಯೋಜಕ 


ಅಂಡ್ರೆ ಚೇಸಿಲಿನ" ಹೊರಗೆ ಹೋಗಲು 
ಸಿದ್ಧ ವಾಗುತ್ತಿದ್ದಾಗ ಹೊರಗೆ 


೧೬ 


ಯಾರೋ ಬಾಗಿಲು ಬಡಿದ ಸದ್ದಾ ಯಿತು. 
“ಯಾರಿಷ್ಟು ಬೇಗ” ಎನ್ನುತ್ತಾ ಬಾಗಿಲು 
ತೆರೆದು ಪಡಿ ಪಡೆ ಹೆದರಿಕೊಳ್ಳು ತ್ತಿದ್ದ, 
ಥೆ ಟ್ರರ್ಯಗುಂದಿದ್ದ , ದಾಡಿಯುಳ್ಳ ಯುವಕ 
ನೋರ್ವ ತಲೆತಪ್ಪಿಸಿಕೊಂಡ ಕೈದಿಯ ತೆರಹ 
ಅಲ್ಲಿ ಬಂದು ನಿಂತಿದ್ದ. ಆ ಯುವಕ ಪೂರ್ವ 
ಪೋಲೆಂಡಿಂದ ಬಂದವನೆಂದು ಅವನ 
ಗುರುತುಚೀಟಿ ಹೇಳಿತು. 

ಸಿ ಎಡಿಸ್‌ನ ಸಂಪರ್ಕ ವಿಭಾಗವೊಂದರಲ್ಲಿ 
“ಫೊಲಿಶ್‌' ಪ್ರತಿನಿಧಿಯಾಗಿ ಕಾರ್ಯನಿರ್ವಹಿ 
ಸುತ್ತಿದ್ದ ಜೇಸಿಅನ ಎರಡು ಅಂತಸ್ತಿನ 
ಮಹಡಿ ಮನೆಯನ್ನು ಹೊಂದಿದ್ದ. ಅದು 
ವಾರ್ಸಾದ ಪ್ರತಿಷ್ಠಿತ ರಸ್ತೆಯಲ್ಲಿತ್ತು. ಅವ 
ನಿಗೆ ರಾಜಕೀಯದಲ್ಲಿ ಆಸಕ್ತಿಯಿರಲಿಲ್ಲವಾ 
ಗಿತ್ತು. ರಾಜಕೀಯದ ಯಾವುದೇ ಸಿಕ್ಕು 
ಗಳೂ ಅನನಿಗೆ ಬೇಕಾಗಿರಲಿಲ್ಲವಾಗಿತ್ತು. 
ಆದರೆ ಜೂನ" ೧೯೮೪ರಲ್ಲಿ ಸಾಲಿಡ್ಯಾರಿಟಿ 
ಸಂಸರ್ಕ ಅನನನ್ನು ಸಹಾಯಕ್ಕಾಗಿ ಕೇಳಿ 
ಕೊಂಡಾಗ ಅನನು ಹಿಂಜರಿಯಲಿಲ್ಲ. 

ಆಗ ಲಷೃರಿ ಶಾಸನ ರದ್ದು ಗೊಂಡಿತ್ತು. 
ಆದರೆ ಆ ಶಾಸನ ಸ್ಯಾಷಾನ ತಲೆಯ ಮೇಲೆ 
ತೂಗುತ್ತಿರುವ ಕತ್ತಿಯೇ ಆಗಿತ್ತು. ಅದ 
ಕ್ಕಾಗಿ ಜೇಸಿಅನ್‌ ಫೋನಲ್ಲಿ ಮಾತನಾಡು 
ವಾಗ ಜಾಗರೂಕವಾಗಿರುತ್ತಿ ದ್ದೆ. ಬಾಗಿಲಿಗೆ 
ಸಾಂಕೇತಿಕ ಬಡಿತವನ್ನು ಕೇಳದೆ ಬಾಗಿಲು 
ತೆರೆಯುತ್ತಿರಲಿಲ್ಲ. ಹೊರಗೆ ಹೆಚ್ಚು ಹೋಗು 
ತ್ರಿ ರಲಿಲ್ಲ. 

ಜೇಸಿಅನ” ಸಹಜವಾಗಿಯೇ ಕಿಟಕಿ 
ಯಿಂದ ಸ್ಯಾಸಾನನ್ನು ಗಮನಿಸುತ್ತಿದ್ದ ಕ 
ಫೋನ್‌" ಕೂಗಿದಾಗ ಸ್ಯಾಸಾ ಗಾಬರಿ 
ಗೊಳ್ಳುತಿದ್ದ. ಹತ್ತಿರದಲ್ಲಿ ನಿಸುಗುಟ್ಟು 
ವನನಂತೆ ನರ್ತಿಸುತ್ತಿದ್ದ. 


ಪುಸ್ತಕ ಪ್ರಪಂಚ 


ಒಂದು ಸಂಜೆ ಜೇಸಿಅನ” ವಾರದ ಕೊನೆ 
ಯಲ್ಲಿ ಊರ ಹೊರಗೆ ಹೋಗುವುದಾಗಿ 
ಹೇಳಿದ. ಅಂತೆಯೇ ಒಂದು ಶುಕ್ರವಾರ 
ಜೇಸಿಅನ್‌, ಅವನ ಹೆಂಡತಿ ಎಲಿರೆಪುಚಿತ್‌, 
ಮಗ್ಯ ಮಗಳು ಮತ್ತು ಸ್ಯಾಷಾ 
ವಾರ್ಸಾದ ಉತ್ತರಭಾಗದಲ್ಲಿರುವ 
ಸರೋವರಕ್ಕೆ ಕ್ಯಾಂಪ್‌ ಹಾಕಿದರು. ತಮ್ಮ 
ಗಮ್ಯಸ್ಥಾನವನ್ನು ತಲುಪಲು ತಾಳ್ಮೆ 
ಯಿಲ್ಲದ ಜೇಸಿಅನ್‌ ಪ್ರಯಾಣ ಮಾಡುತ್ತಾ 
ತನಗೆ ಪ ಸ್ರತಿಬಂಧಕವಾಗಿದ್ದ ಕಾರೊಂದನ್ನು 
ಹಠಾತ್ತಾಗಿ ಹಿಂದೆ ಹಾಕಿದ. ಆ ಕಾರಿನಲ್ಲಿ 
ದ್ಹಾತ, ಡ್ರೈವರ್‌ ಕೂತಸ್ಥಳಕ್ಕೆ ಮಾತ್ರ 
ಕಾಣುವಂತೆ ನೀೀಲಿಚೆಳಕನ್ನು ಬಿಟ್ಟು ಜೇಸಿ 
ಅನ್‌ಗೆ ನಿಲ್ಲುವಂತೆ ಹೇಳಿದ. ಸಮವಸ್ತ್ರ 
ದಲ್ಲಿಲ್ಲದ ಪೋಲಿಸೊಬ್ಬ ರೋಷಾವಿಷ್ಟೆನಾಗಿ 
ಕಾರ್‌ ಕೆಟಿಕಿಯ ಹತ್ತಿರಬಂದು ಎಲ್ಲಿ ನಿನ್ನ 
ಕಾಗದ ಪತ್ರಗಳು” ಎಂದು ಜೇಸಿಅನ್ನ ನನ್ನು 
ಕೇಳಿದ. ಹಿಂದಿನ ಅಸನದಲ್ಲಿ ಅಂಜಿಕೆ 
ಯಿಂದಿದ್ದ  ಸ್ಯಾಸಾನೊಡಸನೆ ಕೂತಿದ್ದ 
ಎಲಿರೊಬೆತ್‌ಳು ತೀಕ್ಷ ವಾಗಿ ಯೋಚಿಸು 
ತ್ತಿದ್ದ ತನ್ನ ಗಂಡ ಪೋಲೀಸರ್ಸಗೆ ಏನಾದರೂ 
ಪ್ರತಿಕೂಲ ಮಾತುಗಳನ್ನಾಡಿ ತೊಂದಕೆ ' 
ತಂದುಕೊಂಡಬಿಟ್ಟಾ ನೆಂದು ಹೆದರಿ, ಕೂಡಲೆ | 
ಆ ಅಧಿಕಾರಿಗೆ “ಕ್ಷಮಿಸಿ” ಎಂದು ಕೇಳಿ 
ಕೊಂಡಳು. ಇಂತಹ ವಾಹನಗಳ ಓಡಾಟ 
ದಲ್ಲಿ ತನ್ನ ಗಂಡ ಅಸಾಧ್ಯವಾಗಿ ನಡೆದು 
ಕೊಳು ))ವನೆಂದೂ ಇನ್ನುಮುಂದೆ ಅವನೆ 
ಮೇಲೆ ಒಂದು ಕಣ್ಣಿ ಟ್ವಿರುನೆನೆಂದೂ ಅವನಿಗೆ 
ಭರವಸೆ ನೀಡಿ ಮುಂದೆ ಹೋಗಲು ಅನನಿಂದ 
ಅನುಮತಿ ಪಡೆದಳು. 


ವಾರ್ಸಾಕ್ಕೆ ಹಿಂದಿರುಗಿದ ಮೇಲೆ ಸ್ಯಾಸಾ 
ಇಂತಹ ಉದಿ ತ್ರಿಕ ವಾತಾವರಣದಲ್ಲಿ ತನಗೆ 


ವನ್ನು 


ಕರುತೆಯ ಒಳಸಂಚು 


ಆಶ್ರಯ ನೀಡಿದ ಜೇಸಿಅನ್‌ಗೆ ಕೃ ತಜ್ಞ ತೆ 


' ಸಲ್ಲಿಸಿ ಒಂದು ವಾರಡ ನಂತರ "ವಡೆ 


ಹೊರಟುಹೋದ. 


ಇದಾದ ಮೇಲೆ ಒಂದು ದಿನ ವಾರದ 
ಕೊನೆಯಲ್ಲಿ ಜೇಸಿಅನ್‌, ಫುಟ್‌ಬಾಲ್‌ 
ಆಟಗಾರರ ತಂಡದಲ್ಲಿ ತನ್ನ ಸಹ ಆಟಗಾರ 
ನಾಗಿರುವ ಒಬ್ಬನನ್ನು ಕೊನೆಯ ಆಟ 
ಯಾಕೆ ತಪ್ಪಿಸಿಕೊಂಡೆಯೆಂದು 
ಕೇಳಿದ. “ತಲೆಮರೆಸಿಕೊಂಡಿದ್ದ ಆ ರಷ್ಯನ್‌ 
ಸೈನಿಕನನ್ನು ಹುಡುಕುವು ದರಲ್ಲಿ ಮನಸ್ಸು 
ನೆಟ್ಟಿ ರುವುದರಿಂದ ಎಂದು ಆತ ಕೋಪ 
ದಿಂದ ಹೇಳಿದ. 

ಅವನಾರು? ಹೇಗಿದ್ದಾ ನೆ? ಅವನ 
ಫೊಟೊ 6 ಮುಂತಾದವುಗಳೇನಾದರು 
ನಿಮ ೬ ಬಳಿಯಿವೆ ಯೇ?” ಎಂದು ಜೇಸಿಅನ್‌ 
ಕೇಳಿದ- 


“ಖಂಡಿತವಾಗಿಯೂ, ಕೆಲವೊಮ್ಮೆ ಆತ 


ಗಡ್ಡ ದಾರಿಯಾಗಿ, ಇನ್ನೊ ಮ್ಮ್ಮೆ ಗಡ್ಡ ವಿಲ್ಲದ 


ವನಾಗಿ ಕಾಣಿಸಿಕೂಳು ತ್ತಾ, ನೆ. ಅವನು 
ವಾರ್ಸಾದಲ್ಲಿಯೇ ಎಲ್ಲಿಯೋ ಅಡಗಿಕೊಂಡಿ 
ದ್ದಾನೆ.” ಎಂದರು ಅವನ ಗೆಳೆಯರು. 


ಜೇಸಿಅನ” ಕೇವಲ ಮುಗುಳ್ನ ಕ್ಸ ಸ 
ಅದೊಂದು ಸೆಖೆ Fed: ಜೆಳಿಗ್ಗೆ 
ಆಂಡಿ ಜಿರಫಂ" ಮ್ಯಾಖಲ್‌ಸ್ಟಿಗೆ ಫೋನ್‌ 


ಕಕೆಟಂತು. ಅವನ ಗೆಳೆಯನೊರ್ವ ಡೌನ್‌ 


ಟೌನ್‌ ಕೆಫೆಯಲ್ಲಿ ಕೂಡಲೆ ಭೇಟಿಯಾಗು 


ವಂತೆ ತಿಳಿಸಿದ್ದ. ಅಂದ್ರೆ ಜೆರಫಂ" ತಲೆ 
ಮರೆಸಿಕೊಂಡಿದ್ದ ರಸ್ಕನ್‌ ಸೈನಿಕನೋರ್ವ 
“ನನ್ನ ಬಳಿಯಿದ್ದಾನೆ ಅವನಿಗೆ ಉಳಿಯಲು 


ತುರ್ತು ಒಂದು ಸ್ಥಳಬೇಕಾಗಿದೆ. ಕೆಲವು 
ದಿಳೆಗಳಿಂದ ಆತ ಹೆಣ್ಣುಮಗಳ ಕೊಠಡಿ 


ಯೊಂದರಲ್ಲಿ ವಾಸಿಸುತ್ತಿದ್ದಾ ನೆ. ಇದರಿಂದ 
ತಿ 


೧೬೭ 


ಅವಳಿಗೆ ತೊಂದರೆಯಾಗಿದ್ದು, ನಾವು ಜೀಗ 
ಅವನನ್ನು ಬೇರೆಡೆ ಇರಿಸದಿದ್ದರೆ ಅವಳೇ 
ಅವನನ್ನು ಹೊರಹಾಕುತ್ತಾಳೆ' ಎಂದು 
ಮ್ಯಾಖಲ್‌ಸಿಗೆ ಸ್ಪಷ್ಟಪಡಿಸಿದ್ದ. 

“ಆದಕೆ ಹೇಗೆ?” ಎಂದು ಮ್ಯಾಖಲ್‌ಸ್ಕಿ 
ಯೋಚಿಸಿದ, ಒಂದು ವರ್ಷದ ಕೆಳಗಷ್ಟೇ 
ಸಾಲಿಡ್ಯಾರಿಟಿಯ ಚಟುವಟಕೆದಾರರು 
ಬಿಡುಗಡೆ ಹೊಂದಿದ್ದರು. ಹೆಂಡತಿ ಮತ್ತು 
ಇಬ ರು ಮಕ ಳೊಂದಿಗಿದ್ದ ಮ್ಯಾಖಲ್‌ಸ್ಕು 
ಸಾ 3ಸಾನನ್ನು ರಕ್ಷಿಸುವುದು ತನ್ನ ಕರ್ತವ್ಯ 


ತೊಡು ತಿಳಿದ. ಇತ್ತಿ (ಚೆಗೆ ರಾಜಕೀಯ 
ಸೆರೆಯಾಳಾಗಿ ಬಿಡಾಗಡೆ ಹೊಂದಿದ್ದ 


ಮ್ಯಾಖಲ್‌ಸ್ಕಿ ಪೋಲೀಸರ ಕಣ್ಣಾ ವಲಿನ 
ಪಟ್ಟಿಯಲ್ಲಿ ಇದ್ದ. ಹಾಗಾಗಿ ಅವನ ಸ್ವಂತ 
ಮನೆಯಲ್ಲಿ ಸ್ಯಾಸಾನಿಗೆ ತಾವಿಲ್ಲವಾಯಿತು. 
ಆದರೆ ಮ್ಯಾ ಖಲ್‌ಸಸ್ಕಿಯ ಗೆಳೆಯನ 
ಶಾಯಿಯ ಮನೆಯ ಕೊಠಡಿಯೊಂದರಲ್ಲಿ 


ಉಳಿಯಲು ಅವಕಾಶವಾಯಿತು. ಆಕೆ 
ಮಾಜಿ ಉಪಮಂಂತ್ರಿಯಾಗಿರುವುದರೊಂದಿಗೆ 


ರಹಸ್ಯ ಪೋಲೀಸ್‌ ದಳದ ಮುಖ್ಯಸ್ಥನ 
ಹೆಂಡತಿಯಾಗಿದ್ದ ಳು. ಕೆಲವು ದಿನಗಳ ಹಿಂಜಿ 
ಗಂಡನನ್ನು ಕಳೆದುಕೊಂಡಿದ್ದ ಳು. ರಷ್ಯನ್‌ 
ಯೋಧನನ್ನು ಉಳಿಸಿಕೊಳ್ಳಲು ಆಕೆಗೆ 
ಇಸ್ಟ ಇಲ್ಲವಾಗಿತ್ತು. ಆದರೆ ಅವಳ ಮಗ 
--ಅಮ್ಮಾ, ಇವನಿಗೆ ರಕ್ಷಣೆ ನೀಡುವುದು 
ಕಮ್ಯೂನಿಸಂನ ವಿಜಯಕ್ಕೋಸ್ಕರ ವೂ 
ಎಲ್ಲಾ ವರ್ಷ ನೀ ಮಾಡಿದ ಕೆಲಸದ 
ತಪಸ್ಸಿನ ಫಲನೆಂದು ತಿಳಿ” ಎಂದು ಹೇಳಿ 
ಆಕೆಯನ್ನು ಒಪ್ಪಿಸಿದ್ದ. 

ಸ್ಯಾಷಾನನ್ನು ಸುರಕ್ಷಿತವಾಗಿರಿಸಲು 
ಅನನಿಗೋಸ್ಸ ರ ಮ್ಯಾಖಲ್‌ಸ್ಸಿ ತನಗೆ 
ಗೊತಿ,ರುವ ಎಲ್ಲಾ ಗೆಳೆಯರನ್ನೂ ಭೇಟ 
ಯಾದ. ಸುಮಾರು ಇಪ್ಪ ತ್ತು ಗೆಳೆಯರನ್ನು 


೧೪ 


ಭೇಟಯಾದರೂ ಸ್ಯಾಸಾನಿಗೆ ಆಶ್ರಯ 
ನೀಡಲು ಯಾರೂ ಮುಂದಾಗಲಿಲ್ಲ. ಈ 
ಮಧ್ಯದಲ್ಲಿ ಸ್ಯಾಸಾನನ್ನು ಹಡಿಯಲು 
ಸೋವಿಯತ್‌ ರಾಯಭಾರಿ ಪೋಲೆಂಡ್‌ 
ಸರಕಾರಕ್ಕೆ ವಿಶೇಷ ಒತ್ತಡ ತಂದಿರುವು 
ದನ್ನು ಮ್ಯಾಖಲ್‌ಸ್ಸಿ ಗಮನಿಸಿದ್ದ. 

“ಸಾ )ಸಾನನ್ನು ಉಳಿಸಿಕೊಳ ಲು ಎಷ್ಟು 
ದಿನಗಳವರೆಗೆ, ಯಾರನ್ನು ಅಂತ್ಯ, ಎಷ್ಟು 
ಕೇಳಲಿ” ಎಂದು ಮ್ಯಾಖಲ್‌ಸ್ಸಿ ತನ್ನೊಳಗೆ 
ತಾನೇ ಅಂದುಕೊಂಡ. ಇನ್ಟರಲ್ಲಿ ಅವನ 
ತಾಳ್ಮೆ ಕುಸಿಯತೊಡಗಿತ್ತು. ಪ್ರತಿಯೊಂದು 
ಹೊಸ ವಿಳಾಸಕ್ಕೂ ಯತ್ನಿ ಸಿದ್ದ - ಎಲ್ಲೆಡೆ 
ಯಿಂದಲೂ ನಿರಾಕೃತ ಉತ್ತ ರವೇ 
ಬಂದಿತ್ತು. ಒಂದುಸಲ ಸ್ಕಾಷಾನನ್ನು 
ಕರೆದುಕೊಂಡು ಹೋಗಲು ಎಲ್ಲಿಯೂ 
ಸ್ಥಳ ದೊರೆಯದಾದಾಗ ಮ್ಯಾಖಲ್‌ಸ್ಕಿ 
ಹಾಗೂ ಸ್ಯಾಸಾ ಮ್ಯಾಖಲ್‌ಸಿ ಯ ಕಾರಿ 
ನಲ್ಲೇ ಸಮಯ ಕಳೆದಿದ್ದರು. ಆ ಕಾರಿದ್ದ 
ಜಾಗವಾದರೂ ಎಂತಹಾದ್ದು ? ಹಿಮ 
ಬೀಳುತ್ತಿರುವ ಜನರಹಿತ ರಸ್ತೆ ಅದಾ 
ಗಿತ್ತು. “ಇದೇ ಎಲ್ಲದಕ್ಕೆ ಂತ ಸುರಕ್ಷಿತವಾದ 
ಜಾಗವೆಂದು? ಮ್ಯಾಖಲ್‌ಸ್ಕಿ ಒನ್ಮೊಮ್ಮೆ 
ಯೋಚಿಸುತಿ ತ್ತಿದ್ದ. 


ಅರಣಾ ಧಿಕಾರಿ 


ಸೇನಾನಾಯಕ ಬಾಗುಸ್ಸಾ ಸಾ ರ್‌ 

ಪ್ರತಿದಿನ ಬೆಳಿಗ್ಗೆ ಕಾಡುಹಂದಿಯ ಬೇಟಿ 
ಗಾಗಿ ಕಾ ಂಡಿನಸ್‌ ಅಡವಿಯ ಮಾರ್ಗ 
ವಾಗಿ ಜಾವಚಾರಿಯಾಗಿಯೇ ಬರುತ್ತಿದ್ದ. 
ಅಡವಿಗೆ ಬಂದ ಆತ ಅಲ್ಲಿರುವ 
ಯುರ್ಸುಜುಲಾ ಬಡಾಕ್‌ಳ ಹೋಟಿಲ್‌ಗೆ 
ಭೇಓಕೊಡದೆ ಹೋಗುತ್ತಿರಲಿಲ್ಲ. ಅಂದು 


ಪುಸ್ತಕ ಪ್ರಪಂಚ 
ಸ್ಟ್ರಾಚುರಾ, ಸಿಕ್ಕಿದರೆ ಮನುಷ್ಯರನ್ರೇ 
ತಿಂದುಬಿಡುವಷ್ಟು ಹಸಿವೆಯಿಂದ 
ಯುರ್ಸುಜುಲಾ ಬಡಾಕಳ ಮೇಜಿನ ಬಳಿ 
ಬಂದು ಕೂತಿದ್ದ. ಈ ಅರಣ್ಯಾಧಿಕಾರಿ 
ಹಾಗೂ ಅವನ. ಗೆಳೆಯರ ಮಧ್ಯದಲಿ 
ಯುರ್ಸುಜುಲಾ ತನ್ನ ಅಡುಗೆ ಹಾಗೂ 
ಔದಾರ್ಯದಲ್ಲಿ ಪ ರ್ರ ಖ್ಯಾತಳಾಗಿದ್ದ ಳು. 


ಉತ್ತರದ ವಾರ್ಸಾದಲ್ಲಿ ಅಡಿನಿಯಿಂದ i 


ಸುಮಾರು ೬೦ ಕಿ.ಮೀ. ಅಂತರದಲ್ಲಿ ಮರದ 
ಚಿಕ್ಕ ಮನೆಯೊಂದರಲ್ಲಿ ಹೆಲವು ವರ್ಷ 
ಗಳಿಂದ ಯುರ್ಸುಜುಲಾ ತನ್ನ ಗಂಡ 
ೃಡವಕ' ಮತ್ತು ಇಬ್ಬರು ಹೆಣ್ಣು 
ಮಕ್ಕಳೊಂದಿಗೆ ವಾಸವಾಗಿದ್ದ ಳು. ತನ್ನ 
ಗಂಡನ ಸಲಹೆಮೇ(ರೆಗೆ ಸರಕಾರಿ ವರಿಷ್ಠಾಧಿ 
ಕಾರಿಗಳಿಗೆ ಯುರ್ಸುಜುಲಾ ರುಚಿರುಚಿ 
ಯಾದ ಅಡುಗೆ ಮಾಡಿ ಹಾಕುತ್ತಿದ್ದಳು. 

ಪೊಲೆಂಡಿನ ಉನ್ನತಾಧಿಕಾರಿಗಳು 
ಯುರ್ಸುಜುಲಾಳ ಕೋಳಿ ಸಾರಿನೊಂದಿಗೆ 
ರುಚಿಕರವಾದ ಊಟ ಮಾಡುತ್ತಿರುವಾಗ 
ಈ ರಷ್ಯನ್‌ ಸೈನಿಕ. ಅಲ್ಲಿಯೇ ಇದ್ದ 
ಚಿಕ್ಕ ಹಾಸಿಗೆಯ ಮೂಲೆಯೊಂದರಲ್ಲಿ 
ಕೂತು ಪುಸ್ತಕ ಓದುತ್ತಾ ಮೂರು ವರ್ಷ 
ಕಳೆದಿದ್ದ. 


ಸ್ಯಾಷಾ ಈಗ "ಜ್ಯಾಸೆಕ೯' ಎಂದು 
ನಾಮಾಂತರವನ್ನು ಹೊಂದಿದ್ದ :. ಅವನ 
ಉಚ್ಛಾ ರಣೆ ರಷ್ಯನ್‌” ಎನು ವುದನ್ನು 


ಸೂಚಸುತ್ತಿ, ದ್ದು ದರಿಂದ ಯುರ್ಸುಜುಲಾ 
ತನ್ನ ಹೋಟಿಲ್‌ಗೆ ಬರುವ ಜನರಿಗೆ ಆತ 
ತನ್ನ ದೂರದ ಸಂಬಂಧಿಯೆಂದು ಪರಿಚಯಿ 
ಸುತ್ತಿದ್ದ ಳು, 

ಸ್ಯಾಷಾ ತನ್ನ ಹೊಸ ಪೋಷಕ 
ಕುಟುಂಬದೊಂದಿಗೆ ಸಲುಗೆಯಿಂದಿದ್ದ. ಅವರ 


ಕರುಣೆಯ ಒಳಸಂಚು 


'ಎಲ್ಲ ಕೆಲಸಗಳಲ್ಲಿ ಸಹಕರಿಸುತ್ತಿದ. 
| ಅನರುಣ್ಣು ವುದನ್ನು ಹಂಚಿಕೊಳ್ಳು 
ಒಮ್ಮೆ "ಹ್ಯಾಸೆಕ್‌' ಅವರೊಂದಿಗೆ 
ಮೆಸ್‌ ಹಬ್ಬವನ್ನು ಆಚರಿಸಿದ. 
ಡಿಸೆಂಬರ್‌ ಇಸ್ಪತ್ನ್ನಾಲ್ಬರ ಮುಂಜಾವಿ 
ನಲ್ಲಿ ಸೂರ್ಯನ ಹೊಂಗಿರಣ ಸುತ್ಮೆಲಾ 
ಹರಡುತ್ತಿದ್ದಂತೆ ಅ್ಯಡಮ್‌ “ಕ್ರಿಸ್‌ಮಸ್‌ 
ವೃಕ್ಷವನ್ನು” ಹೊರತೆಗೆಯುವುದನ್ನು 
ಸ್ಯಾಸಾ ಗಮನಿಸಿದ. ಅಂತೆಯೇ ಅವನ 
ಮಕ್ಕಳೂ ಕ್ರಿಸ್‌ಮಸ್‌ ವೃ ಕ್ಷವ ನ್ನ್ನು 
ಅಲಂಕರಿಸುವುದಕ್ಕೆ ಮನೆಯಲ್ಲಿ ತಯಾ 
ರಾದ ಆಭರಣದ ಪೆಟ ೈಗೆಯೆನ್ನು ತೆಕೆದರು. 
ಚಳಿ ಗಾಢವಾಗುತ್ತಿ ದ ಂತೆ ಆ ಹೆಣ್ಣು 
ಮಕ್ಕ ಳಿಗೆ ಸ್ಯಾಸಾ ಕಥೆ ಹೇಳಿ ಸಂತೋಷ 
ಪಡಿಸಿದ. 
ಊಟಕ್ಕೆ ಮೊದಲು ಎಲ್ಲರೂ ವೃಕ್ಷದ 
ಬಳಿ ಸೇರಿದರು. ಅೃಡರ್ಮ ತನ್ನ ಕುಟುಂಬ 
ವನ್ನು ಪ್ರಾರ್ಥನೆಯಲ್ಲಿ ತೊಡಗಿಸುವುದಕ್ಕೆ 
ಮೊಣಕಾಲೂರಿದ, ಸ್ಯಾಸನೂ ಪ್ರಾರ್ಥನೆ 
ಯನ್ನು ನಿಧಾನವಾಗಿ, ಆದರೆ ಪಾ ಮಾಣಿಕ 
ವಾಗಿ ಗಟ್ಟಿಯಾಗಿ ಹೇಳಿದ. “ಸ್ವರ್ಗದಲ್ಲಿ 
ರುವ ಓ ನನ್ನ ತಂದೆಯೆ,,...ಆಮೇಲೆ 
ಡನ್‌" ಗ್ರಾಮ ಪುರೋಹಿತರಿಂದೆ 
ಕೊಡಲ್ಬ ಟ್ಟ, ಪವಿತ್ರ ಬ್ರೆಡ್ಡನ್ನು ಎಲ್ಲರಿಗೂ 
ಹಂಚಿದೆ. 

'ಊಟದ ತರುವಾಯ ಉಡುಗೊರೆ 
ಹಂಚುವುದು ಆರಂಭವಾಯಿತು. ಉಡು 
ಗೊರೆಯೊಂದು ತನ್ನ ಕೃಗೂ ಬಂದಾಗ 
ಸ್ಯಾಸ ಆಶ್ಚರ್ಯದಿಂದ “ಶನಗೂ ಉಡು 
ಗೊರೆಯೇ? ಎಂದು ತೊದಲಿದ. ಸ್ಯಾಷಾ 
ಅದನ್ನು ತೆರೆದು ನೋಡಿದೆ. ಅದರಲ್ಲಿ ಒಂದು 
ಸಿಗರೇಟ್‌ ಸ್ಕಾಕ್‌ ಕೂಗೂ ಕಾಫಿ ಬೀಜಗಳ 


8 


ತ್ರಿ, 
ತಿದ. 
ಳದ" 
ಕಿಸ್‌ 


~ 


೧೯ 


ಚೀಲವೊಂದಿತ್ತು. ಸ್ಕಾಸಾ ಆಶ್ಚರ್ಯ 
ಗೊಂಡ. ಬಡಾಕಳ ಕುಟುಂಬದವರೇನೂ 
ಶ್ರೀೀಮಂತರಾಗಿರಲಿಲ್ಲ. ತಮ್ಮಲ್ಲಿರುವಷ್ಟೆ 
ರಲ್ಲೇ ಶಕ್ತ್ಯಾನುಸಾರ ಉಡುಗೊರೆ ನೀಡಿ 
ದ್ದರು. ತುಂಬಿದ ಕಣ್ಣಿ ರಿನಿಂದ 
ಭಾವುಕನಾಗಿ ಅವರಿಗೆ ಕೃತಜ್ಞ ತೆಯನ್ನು 
ಸಲ್ಲಿಸಿದ. ತನಗಾಗಿ ಅವರು ತೆಗೆದುಕೊಂಡ 
ಗಂಡಾಂತರವನ್ನು, ಮನೆಯಲ್ಲಿ ತನಗೆ 
ಕೊಟ್ಟ ಸ್ವಾತಂತ್ರ್ಯವನ್ನು, ತನಗಾಗಿ 
ಎಂತಹ ಉಸಕಾರವನ್ನು ಮಾಡಲು ಸಿದ್ಧ 
ರಾದ ಅವರ ಔದಾರ್ಯ ಮುಂತಾದವು 
ಗಳನ್ನು ಸ್ಯಾಷಾ ಮನಸಾ ಸ್ಮರಿಸಿಕೊಂಡ. 
ಬರುವ ಅಳುವನ್ನು ಹೇಗೊ ತಡೆದು 
ಕೊಂಡು ಅವರ ಮುಂಜಿ ನಗುವನ್ನು 
ಪ್ರಕಟಿಸಿದ. ಅನಂತರ ವೃಕ್ಷದ ಸುತ್ತ 
ಹರ್ಷಗೀತೆಯನ್ನು ಹಾಡುತ್ತಾ ಅವರ ಜತೆ 
ಸೇರಿಕೊಂಡ. 


ಗೆಲುವು 
೧೯೮೫ ಜೂನ್‌ ೩೦ರ ಬೆಳಿಗ್ಗೆ 
ಅಂಡ್ರೆ ಮ್ಯಾಖಲ್‌ಸ್ಸಿ ತಿಂಡಿ ತಿನ್ನು ತ್ತಿರತಿ 


ವಾಗ ಫೋನ್‌ ಕೂಗಿತು. ಆ ಕರೆ ಎನಿಲಾ 
ಎಂಬ ವೃದ್ಧೆ ಯಡಾಗಿತ್ತು. “ದಯವಿಟ್ಟು 
ಇಲ್ಲಿಗೆ ಬಾ” ಸಮೆಯ ಬಂದಿದೆ ಎಂದಿದ್ದಳು. 
ಮ್ಯಾಖಲ್‌ಸ್ಸಿ ಹೆಚ್ಚಿನ ಹಣಕ್ಕಾಗಿ ತನ್ನ 
ಫಿಎರ್‌ಕಾರನ್ನು ಮಾರಿದ. ಆಮೇಲೆ 
ಯಾರನ್ನಾದರೂ, ಎಲ್ಲಿಗಾದರೂ ಕಳುಹಿ 
ಸಲು ಶಕ್ತ ವೆನಿಸಿಕೊಂಡ ಯುಗೋಸ್ಲೊ 
ವಾದ ಗುಂಪಿನೊಡನೆ (ಸ್ಮಗ್ಲರ್‌) ಮಾತ 
ನಾಡಿ ಬರುವುದಕ್ಕಾಗಿ ತನ್ನ ಹೆಂಡತಿ 
ೈನಾಳನ್ನು ಪ್ಯಾರಿಸ್‌ಗೆ "ಕಳುಹಿಸಿದೆ. 
ನಾ ಅವರಿಗೆ ಹಣ ನೀಡಿ, ಪೊಲೆ (ಓಳ 


a೦ 


ಹಿಂತಿರುಗಿ, ಅವರ ಸೂಚನೆಗಾಗಿ ಕಾಯ 
ತೊಡಗಿದಳು. ಆದರೆ ಸ್ಮಗ್ಗ ರ್‌ ಗುಂಪಿನಿಂದ 
ಯಾವುದೇ ಸೂಚನೆಗಳಿಲ್ಲಜಿ ಆರು ತಿಂಗಳು 
ಗಳುರುಳಿಡವು. ಫ್ರೆಂಚ್‌ ಸಂಬಂಧದಿಂದ 
ಪ್ರಯೋಜನವಾಗಲಾರದು ಎಂದುಕೊಂಡು 
ಮ್ಯಾಖಲ್‌ಸ್ಮಿ ಕಾತರನಾದ. ಹಣ ನಷ್ಟ 
ವಾಯಿತೆಂದುಕೊಂಡ. 

ಆಮೇಲೆ ಒಂದುದಿನ ಫೋನ್‌ ಕರೆಬಂತು. 
ಕೂಡಲೆ ಮ್ಯಾಖಿಲ್‌ ಸಿ ಸ್ಮಗ್ಗ ಕನ್ನು ಭೇಟ 
ಯಾದ. ತಮಗೆ ಮೂರು ಆವಶೃಕತೆಗಳವೆ 
ಯೆಂದೂ, ಮೊದಲನೆಯದಾಗಿ ಆ ವೃಕ್ತಿ ಯ 
ಒಂದುಜತೆ ಫೋಟೋ, ಎರಡನೆಯದಾಗಿ 
ದಾಖಲೆಗಳನ್ನು ಪರಿಶೀಲಿಸಲು ಏಕಾಂತ 
ಪ್ರಶಾಂತ ಸ್ಥಳ, ಮೂರನೆಯದಾಗಿ ಆ 
ಗಿರಾಕಿ (ಕ್ಲೆ ಟಿಲ್‌) ಬೇಕಾಗಿದ್ದಾ ನೆಂದೂ 
ಆ ಗುಂಪಿನ ನಾಯಕ ತಿಳಿಸಿದ. ಮಧ್ಯ 
ರಾತ್ರಿಯಲ್ಲಿ ಆ ಸ್ಥಳವನ್ನು ಬಿಡುವು 
ದಾಗಿಯೂ ಆತ ತಿಳಿಸಿದ. 

ಮ್ಯಾಖಲ್‌ಸ್ಕಿ ಅಷ್ಟರಲ್ಲೇ ಸ್ಕಾನಾನ 
ಎರಡುಜತೆ ಫೋಟೋವನ್ನು ಹೊಂದಿದ್ದ. 
ಅಂತೆಯೇ ಅವರಿಗೆ ಯಾವುವೇ ತೊಂದರೆ 
ಯಿಲ್ಲದೆ ಕೆಲಸ ಮಾಡಲು ಪ್ರ ತ್ಶೇಕ 
ಕೊಠಡಿಯನ್ನು ಏರ್ಪಡಿಸಿದ. ಇ 
ಸ್ಕಾಸಾನೇ ಇರಲಿಲ್ಲ. ಕೆಲವು ತಿಂಗಳು 
ಗಳ ಹಿಂದೆ ಬಡಾಕ್‌ಳ ಹೋಟೀಲ್‌ ಬಳ 
ಹೋದ ನೆನಪಿತ್ತು. ಆದರೆ ಆ ದಾರಿಯ 
ಗುರುತು ಮರೆತಿತ್ತು. ಇದರಿಂದ 
ಮ್ಯೂಖಲ್‌ಸ್ಕಿಗೆ ಕೈಗೆ ಬಂದ ತುತ್ತು 
ಬಾಯಿಗೆ ಬಕದಂತಾಗಿತ್ತು. ಬಡಾಕ್‌ಳ 
ಹೋಟಿಲ್‌ ಬಳಿ ಹೋಗಿದ್ದ ಜಾಡನ್ನು 
ಕಂಡುಹಿಡಿಯುವುದರಲ್ಲಿ ಉಂಟಾದ 


ಪುಸ್ತಕ 


ವ್ಯರ್ಥಪ್ರಯತ್ನ ದಂದೆ ಅತ 
ಸಂಜೆ ಸಮೀವಿಸುತ್ತಿತ್ತು. ಕೆಲವು ಷಾ 
ಗಳ ಹಿಂಸೆ ವಾರ್ಸಾದ ಹೊರಗೆ ೩೦ ಕಿ.ನಿಚ 
ಅಂತರದ ಲ್ನ ಹೊಲನೊಂಧರಲ್ಲಿ ಸ್ಕಾ 
ಕೆಲಸ ಮಾಡುತಿ,ದು ದನ್ನು ಮ್ಯೂಖಲ 
ಸಿನಪಿಸಿಕೊಂಡ.. ಕೂಡಕೆ "ಯ 
ಕಾರನ್ನು ತೆಗೆದುಕೊಂಡು ಅಲ್ಲಿಗೆ ಹೊರೆ 
ಮ್ಯಾಖಲ್‌ಸ್ಸಿ ಹೊಲವನ್ನು ಸವಿ | 
ದಾಗ ಸೂರ್ಯ ಮುಳುಗತೊಡಗಿದ್ದ 
ಒಂಟ ಹೆಂಗಸೋರ್ವಳು ರಬ್ಬರ್‌ 
ಹಾಕಿಕೊಂಡು, ತಾನುಟ್ಟ ಮೇಲ್ಪಟ್ಟಿ ಟೇ 
ಕ್ಸ ಒರೆಸಿಕೊಳ್ಳು ತ್ತಾ ನಿಂ ಗೆ ದ್ದ 
ಮ್ಯ್ಯಾಖಲ್‌ಸ್ಥಿ "ತಾನಂಮಕೊಂಡ ಜಾಗ 
ಇಡೀ ಅಂದುಕೊಂಡ. ಇವಳೇನಾದರೂ 
ಸ್ಕಾಸಾ ಗೊತ್ತಿಲ್ಲವೆಂದಕಿ ಇದೇ 
ಕೊನೆಯ ಪ್ರ ಯತ್ನ ವೆಂದೂ ಆಂ: 
*ಜ್ಯಾಸೆಕ್‌ ಎಲ್ಲಿದ್ದಾ ನೆಂದು ಗೊತ್ತೆ 
ಎಂದು ಕೇಳಿದ. ಆಕೆ "ಹೌಜಿಂದು' 
ಸಿದಳು. ಮ್ಯಾಖಲ್‌ಸ್ಕಿಗೆ ದೊಡ್ಡ ಭಾಳ: 
ವನ್ನು ಕಳೆದುಕೊಂಡಂತಾಯಿತು. ಜ್ಯಾಸೆಕ್‌ 
(ಸ್ಮಾನಾ) ಹೊಲದಲ್ಲಿದ್ದ. 
ಪೋಲೆಂಡನ್ನು ಸೇರಿ ಸ್ಮಗ್ಗರ್‌ಗಳಿಗೆ ' 
ಸ್ಕಾಹಾನನ್ನು ಒಪ್ಪಿಸುವಾಗ ಮಧಠ್ಯರಾತ್ರಿಗೆ : 
ಕೆಲವೇ ನಿಮಿಷಗಳಿದ್ದ ಪು ಅಂತಿಮವಾಗಿ 
ರಾತ್ರಿ ೨ ಗಂಟಿಗೆ 'ಅವಕು ಹೊರಡಲು ' 
ಸಿದ್ಧಃ ರಾದರು. ಅಷ್ಟೊಂದು ದಿನಗಳವಕೆಗೆ ' 
ತನ್ನ ನ್ನು ರಕ್ಷಿಸಿದ್ದ ಮ್ಯಾಖಲ್‌ಸ್ಕಿಯೆ ಕ. 
ಕುಲುಕುತ್ತಾ, ಸಾ ಷಾ ರ ತಜ ಇ ಯನ್ನು. 
ಸಲ್ಲಿಸಿದ್ದ. ಮತ್ತೆ ಸೋತೋಣ' ಸೊಫಾ. 
ಹೇಳಿದ. ಬೆಳಗಾಗುವುದರೊಳಗೆ ಅವರು : 
ಪೋಲೆಂಡಿನ ಗಡಿ ದಾಟಕು. ಮಧ್ಯಾಹ್ಮಷ 


| ರೊಜೆಯ ಒಳಸಂಚು 


ಗಳಿಗೆ ಫೋನ್‌ ಕೂಗಿತು, ಸಂದೇಶ ಸಂಕ್ಷಿತ್ತ 
19ಗಿಶ್ತು. “ಪ್ಯಾಕೇಜ್‌ ಸುರಕ್ಷಿತವಾಗಿ 

ಇದು ಶುಭಾಂತವಾಗಿ ಕೊನೆಗೊಂಡಿತ್ತು R 
| ಗ ಶಿಲ್‌ಸ್ಬುಗೆ ಯಾವುದೊ ಅವರಿವಿ:ಶ 
ರವನ್ನು ಕಳೆದುಕೊಂಡ ಅನುಭವ 


ಫ್ರಾನ್ಸ್‌ಲ್ಲಿ ಟ್ರಕ್‌ ಮೊಂದರ ಚಾಲಕ 
ಉತ್ತಮ ಜೀವನ ನಡೆಸುತಿ, ದ್ವ್ರಾ ಫೆ. 
ಭಟ್ರ ಪರಿ ೧೬ (೧೯೯೫) ರಂದು 


3೧ 
ಜೇಡ್‌, ಜೇಸಿಲಿನ್‌, ಯುರ್ಸುಜುಲಾ, 
ಡಮ್‌, ಬೋಲಿನಾ ವಾಡೋವಸ್ಥಿ 


ಮುಂತಾದವರು ಸೇರಿದ್ದೆ ರು. ಅಂದು ಸ್ಯಾಷಾ 
ಗೌರವಾನ್ವಿತ ಅತಿಥಿಯಾಗಿ ಬಂದಿದ್ದೆ. 
ಸೈನಿಕನಾಗಿದ್ದಾಗಿನ ಭೀತಿ ಈಗ ಇರಲಿಲ್ಲ 
ವಾಗಿತು. ೩೨ ವರ್ಷ ವಯಸ್ಸಿನ ಗುಲಾ 
ರೆಂಗಿನೆ ಕೆನ್ನೆಯ ಪ್ರಬುದ್ಧನಾಗಿದ್ದ. ಆ 
ಆತಿಥೇಯ ಹೊಟಿಲ್‌ನಲ್ಲಿ ಆ ಎಲ್ಲರನ್ನೂ 
ಸ್ಯಾಸಾ ಸ್ಮರಿಸಿಕೊಂಡಿನ್ದು ಹೀಗೆ. “ನನ್ನ 
ಉಳಿವಿಗೆ ಸಹಾಯ ಮಾಡಿದ ಈ ಎಲ್ಲರನ್ನೂ 
ನಾನೆಂದೂ ಮರೆಯಲಾಕೆ. ಇವೆರಿಲ್ಲದಿದ್ದಿ 
ದ್ದರೆ ನಾನು ಬದುಕುತ್ತಿರಲಿಲ್ಲ.? 


ಪ್ರೇನು ಮ್ಯುತ್ಯೂಗಳಿರಡೂ ಭಗವಂಕನ ಲೀಲೆಯ ಕಳಿತುಕಗಳಲ್ಲೆ ರಡಾಗಿವೆ. 
ಒಂದು ಬದುಕನ್ನು ಹರ್ಷಗೊಳಿಸಿ ಆಕರ್ಷಣೆ ನೀಡಿದರೆ, ಇನ್ನೊಂದು ಆನಂದವ 
ನ್ನಲ್ಲನನ್ನು ರಾಡ್ರಭೂವಿಯೆನ್ನಾಗಿ ಮಾರ್ಪಡಿಸುವ ಶಕ್ತಿಯುಳ್ಳದ್ದು. 


ಶ್ರೀ ಅರವಿಂದ 


ವಿಶಿಷ್ಟ ಹಾಗೂ ವಿಚಿತ್ರ ಸಾಧನೆಗಳ ದಾಖಲೆ ಗ್ರಂಥ 


ಗಿನ್ನಿಸ್‌ 


ಇದು ಅತಿ ದೊಡ್ಡದು, ಇದು ಆತಿ ಉದ್ದ 3 ಇದು ಅತಿ ಎತ್ತ ರವಾದದ್ದು » ಇದು 
ಅತಿ ಹಳೆಯದಾಡನ್ನೆ ೦ದು ಇಲ್ಲಿ ಹೇಳಲಾಗಿದೆ ? ಇದನ್ನು ಹೇಳುವುದೇ ಗಿನ್ನಿಸ್‌ 
ಮತ್ತ್ತು ಇದರಲ್ಲಿ ಸೇರುವುದೇ ಒಂದು ವಿಶೇಷ. 


ತೆಟಿಯ ಮೇಲೆ ಒಂದು ಹಾಲಿನ ಶೀಶೆ 
(೦.೫೭ ಲೀಟರ್‌ )ಯನ್ಸ್ನಿಟ್ಟುಕೊಂಡು, 
ಅದು ಬೀಳದಂಕೆ ಎಚ್ಚರ ವಹಿಸಿ ಪುಣೆಯಿಂದ 
ಲೋಣಾವಾಲಾ ಮ ಧ್ಯ ದೆ ೬೪.೬೪ 
ಕಿಮೀ. ಅಂತರವನ್ನು ಕ್ರಮಿಸಿದ್ದ 
ಭಾರತದ ಮಿಲಿಂದ ದೇಶಮುಖನ ಹೆಸರು 
೧೯೯೧ರ ಗಿನ್ನಿಸ್‌ (ಗಿನ್ಸ್ಟಿಸ ಬುಕ್‌ ಆಫ್‌ 
ಕಿಕಾರ್ಡ್ಸ್‌) ಸಂಪುಟದಲ್ಲಿ ಸೇರಿತು. ಇದು 
ಅನನ ಶ್ರಮ ಕೈ ದೊರೆತ ಪ್ರತಿಫಲ. 
ಅಸಾಧಾರಣ ಸಾಧನೆಗಳ ಉಗ್ರಾಇನೆನ್ನ 
ಲಾಗುವ ಈ ಗ್ರಂಥದಲ್ಲಿ ನೀಲ್‌ ಕರ್ಮ 
ಸಾ ಗಂಗ (ಚಂದ್ರನ ಮೇಟಿ ಪಾದಾರ್ಪಣ 
ಮಾಡಿದ ಮೊದಲ ಮಾನವನ). ೨೬ ಗಾಲಿ 
ಗಳನ್ನು ಹೊಂದಿಸಲಾದ ೩೦.೪೮ ಮೀಟರ್‌ 
ಉದ್ದ ಲಿನೋಸಿನ್‌ ಮೋಟಾರು ಮತ್ತು 
ಒಂದೇ ಸಲಕ್ಕೆ ೫೨.೫೩ ಮೀಟರಿನಷ್ಟು 


ಗೋಪಾಲ ಆಶ್ರಿತ 


ಉದ್ದವಾದೆ ಸೇಬು ಹಣ್ಣಿನ ಸಿಪ್ಪೆಯನ್ನು: 
ಸುಲಿದ ವಾಲ್ಕಾಟನ (ನ್ಯೂಯಾರ್ಕ್‌) 
ಕೆಥೆವ್ಯಾಫ್ಲರರಂಥವರ ಪಂಕ್ತಿಯಲ್ಲಿ ದೇಶ | 
ಮುಖನ ಹೆಸರು ಸೇರಿಕೊಂಡಿದೆ. ( 

ಯಾವ ಸಂಗತಿಯೂ ಗಿನ್ನಿ ಸ್ಪಿನಿಂದ | 
ಮುಚ್ಛಿ ಡಲಸಾಧ್ಯ. ಈ ಗ್ರಂಥದಲ್ಲಿ ದಾಖ 
ಲಾಗದ ಯಾವ ದಾಖಲೆಯೂ ಇಲ್ಲ: ಅತಿ 
ದೂರದವರೆಗಿನ ಎಸೆತ (ಭಲ್ಲಿ ಇಟ್ಟಿಗೆ. ' 
ಮೊಟ್ಟೆಗಳು). ಅತಿ ಹೆಚ್ಚು ವರ್ಷ ಬಾಳಿದ 
ವ್ಯಕ್ತಿ, (ಜಪಾನಿನ ತಿಗೆಚಿಯೊ ಇಜುನಿ- , 
೧೨೦ ವರ್ಷ ಮತ್ತು ೨೩೭ ದಿನ ಬದುಕಿ! 
ದ್ದನು) ಅಥವಾ ಒಬ್ಬ ವ್ಯಕ್ತಿ ಬಹಳ ಸಮ 
ಯದವರೆಗೆ' ಸತತವಾಗಿ ಹಾಡಿದ್ದು (೨೬೨ ' 
ಗಂಟೆಗಳು) ಮುಂತಾದವು. ಸಣ್ಣ ಸಣ್ಣ | 
ದ್ದ ನ್ನೇ ಗಂಭೀರವಾಗಿ ತೆಗೆದುಕೊಳ್ಳು ವುದು | 
ಮೆತ್ತು. ಅಳಿಯಲಸಾಧ್ಯವಾದದ್ದ ನ್ನು 


೧೯೯೧ರ ಸೆಪ್ಟೆಂಬರ್‌ ತಿಂಗಳ *ರೀಡರ್ಸ೯ ಡೈಜೆಸ್ಟ್‌ * ಮಾಸ ಪತ್ರಿ ಕೆಯಲ್ಲಿ ಪ್ರ ಕಟವಾದ 
ಇಮ್ಮಾನುಲ್‌ ಫೆರ್ರಿಕ್ಸ್‌ ಅವರ *ಇನ್‌ಸೈಡ್‌ ದಿ ಬುಕ್‌ ಅಫ್‌ ಸೂಪರ್‌ ಸೂಪರ್‌ಆಟೀನ್ಸ್‌ ೫ | 


ಎಂಬ ಲೇಖನದ ಅನುವಾದ. 


ನಿಶಿಷ್ಟ ಹಾಗೂ ಏಚಿತ್ರ ಸಾಧನೆಗಳ ದಾಖಲೆ ಗ್ರಂಥ ಗಿನ್ನಿಸ್‌ 34 


ಅಳೆಯಲೆ ತ್ತಿ ಸುವುದು ಬ್ರಿಟಿಷರ ಗುಣ 
ಧರ್ಮವಾಗಿದೆ ಎಂದು ಆವರ ಬಗ್ಗೆ ನಗೆ 
ಪಾಟಲು ಮಾಡುವನರುಂಟು. ಟೊ ಯ್‌ 
ನಗರದ ಹೆಲನ್ನ ಳು ಬರೆದ ಅಧಾ ಯದಲ್ಲಿ 
ಒಂದು ಇಂಥ ಹಾಸ ಚಟಾಕಿ ಇಡೆ. 
ಹೆಲನ್ನಳ ಸೌಂದರ್ಯ ಸಾವಿರ ಹಡಗುಗಳು 
ಮುನ್ನುಗ್ಗು ವಂತೆ ಮಾಡಿತೆಂಬ ಅಳತೆ 
ಗೋಲನ್ನು ತೆಗೆದುಕೊಂಡರೆ, ಒಂದು 
ಹೆಡಗು "ಮುನ್ನು ಗು ವಂತೆ ಮಾಡಲು 
ಬೇಕಾಗುವ ಚಾಂದ ಅಳತೆಗೆ ಮಿಲಿ 
ಹೆಲನ್‌ ಎನ್ನ ಬೇಕೆ? 

"೧೯೫೫ರಲ್ಲಿ ಸ್ಥಾಪಿತವಾದ ಪ್ರ ಸಂಸ್ಥೆ 
ಇಲ್ಲಿನವರಿಗೆ ಸುಮಾರು ೬೫ ದಶಲಕ್ಷ 


ಪುಸ್ತ ಕಗಳನ್ನು ಮಾರಿದೆ. ಇದು | 
ರಾಷ್ಟ್ರೀಯ "ಮಟ ಡೆಲ್ಲಿ ಎಷ್ಟು ಖ್ಯಾತಿ 
ಪಡೆದಿದೆಂದರೆ, "ಗಿನ್ನಿಸ್‌? ಸ. ಶಬ್ದ 


ವಿಶ್ವ ಡೆ ಎಲ್ಲ ಭಾಷೆಗಳ ಮನೆಮಾತಾಗಿದೆ. 
ಸ್ಪರ್ಧಾಭಾವಕ್ಕೆ ಈ ಗ್ರಂಥ ದಾರಿದೀಪ 
ವಾಗಿದೆ. ವಿಶ್ವದ ಅತಿ ದಪ್ಪ ಮತ್ತು ಅತಿ 
ಎತ್ತರದ ಜೀಲಿ (ಮೆಕ್ಸೆ 'ತೋದ ಬಣ್ಣ 
ಬಣ್ಣದ ಒಂದು ಗಿಡ) ೫.೧ ಮೀ) 
ಬೆಳೆಸಿದ ಫ್ರಾನ್ಸಿನ ಆಂದ್ರೆ ಗ್ಯುರಿಯ ಹೆಸರು 
ಈ ಗ್ರಂಥದ ಫ್ರೆಂಚ್‌ ಸಂಪುಟದಲ್ಲಿ ದಾಖ 
ಲಿಸಲಾಗಿದೆ. “ದಾಖಲೆಗಳಿರುವುದೇ ಮುರಿ 
ಯುವುದಕ್ಕಾಗಿ. ಮುಂದಿನ ವರ್ಷ ನಾನು 


೮.೨೩ ಮೀಟರಿನಷ್ಟು, ಎತ್ತರ ಬೆಳೆಸಿ 
ಹೆಸರು ಗಳಿಸುನೆ” ಎಂದು ಅಂದ್ರೆಗ್ಯುರಿ ಹೇಳಿ 


ದ್ದಾನೆ. 
ಪೂರ್ವ ಯೂರೋಪಿನ ಜನರು 
ಲಂಡನ್ನಿಗೆ ಬ ಕಿದು ಕಳಿಸುತ್ತಿರುವುದು 
 ಕಾಲದಲ್ಲಾದ ಬದಲಾವಣೆ ಚಿಹ್ನೆ ಎನ್ನ 
ಬಹುದು. ಅಜೀ ರೀತಿ ಕೆತೆಂಯಾಡನರು 


ಸಿಯೊಲ್‌ ಒಲಂಪಿಕ್ಸ್‌ ಸ್ಪರ್ಧಾಮನೋ 
ಭಾವದಿಂದ ಪ್ರೇರಣೆ ಪಡೆದು ಬರೆಯ 
ಹತ್ತಿದ್ದಾರೆ. ಕೆಲವು ವಿವಾದಾತ್ಮಕ ಅಂಶ 
ಗಳಿದ್ದೆಂಥ ಒಂದು ಸಂಪುಟ ೧೯೯೦ ಮೊದಲ 
ಸಲ ರಶಿಯನ" ಭಾಷೆಯಲ್ಲಿ ಹೊರ ಬಂತು. 
ಈಗಾಗಲೇ ಸಾಧಿಸಿದೆ ದಾಖಲೆಗಳ ಜೊತೆ 
ಅತಿ ವಿಸ್ತಾರ ಭೂಭಾಗ, ಅತಿಭಾರವಾದ 
ಘಂಟಿ, ಅತಿ ಹಳೆಯ ಜೀವಾಣುಗಳು 
ಭವಿಷ್ಯದಲ್ಲಿ ಇನ್ನೂ ಕೆಲವು ದಾಖಲೆಗಳನ್ನು 
ಸ್ಥಾನಿಸಲಿರುವ ಸೋನಿಯೆಟ್‌ ಸಂಘ, 
ಈಗ ಅತಿ ಹಚ್ಚು ದಾಖಲೆ ಸ್ಥಾಪಿಸಿದ 
ಅಮೆರಿಕೆ (ಯು.ಎಸ್‌.ಎ) ಯನ್ನೂ ಹಿಂದೆ 
ಹಾಕಲಾಗಿದೆ. 

ಭಾರತದಿಂದ ಅನೇಕ ಮನವಿಗಳು 
(ಅದರ ಬಗ್ಗೆ ಲೇಖನದ ಕೊನೆಯಲ್ಲಿ 
ಪ್ರ ತೈೇಕ ಕೊಟ್ಟಿದೆ) ಬರುತ್ತವೆ. ಅವುಗಳಲ್ಲಿ 
ಮಿಲಿಂದ ದೇಶಮುಖರಂಥನರ ಸಾಧನೆ 
ಯನ್ನು ಸ್ರಿ "ಕರಿಸಲಾಗುತ್ತದೆ. ಒಬ 
ವ್ಯಕ್ತಿ, ತನ್ನ. ಮನೆತನದ ಹೆಸರಿನಲ್ಲಿ ಅತಿ 
ಹೆಚ್ಚು ಸಂಖ್ಯೆಯ ಅಕ್ಷರಗಳಿವೆ ಎಂದು 
ಘೋಷಿಸಿದ್ದ ನ್ನು ಪರಿಗಣಿಸಿಲ್ಲ. ದುರ್ದೈವದ 
ಸಂಗತಿಯೆಂದರೆ ಅನನು ಅಂಥ ಹೆಸರಿನ 
ಮನೆತನದಲ್ಲಿ ಹುಟ್ಟಿರಲೇ ಇಲ್ಲ. 

ಮೂಲ: ಈ ಗ್ರಂಥದ ಹುಟ್ಟಿಗೆ ಕಾರಣ 
ಕರ್ಶರಾದವರು ಸ್ಸಾ ಟ್‌ ಲ್ಯಾಂಡಿ ನ 
ಮೂವರು ವ್ಯಕ್ತಿಗಳು. ೧೯೫೧ರಲ್ಲಿ ಗಿನ್ಸ್ಟಿಸ್‌ 
ಮದ್ಯತಯಾರಿಕಾ ಸಂಸ್ಥೆಯ ನಿರ್ವಹಣಾಧಿ 
ಕಾರಿಯಾಗಿದ್ದ ಸರ್‌ ಹೆಗ್‌ ಬೀವರ್‌ ಒ 
ಚೀಟಿಗೆ ಹೋದಾಗತಾನು ಕಂಡ ಗೋಲ್ಡನ್‌ 
ಪ್ಲೋವಂ" ಎಂಬ ಹಕ್ಕಿಯೇ ಯೂರೋಪಿನ 
ಆತ್ಯಂತ ವೇಗದಿಂದ ಹಾರುವ ಪಕ್ಷಿಯೆಂದು 
ಚಿರಗುಗೊಂಡ. ಈ ಬೆರಗಿನಿಂದಾಗಿ ಇಂಥ 


೨೪ 


ಪ್ರಶ್ನೆಗಳಿಗೆ ಉತ್ತರ ನೀಡಬಲ್ಲ ಮತ್ತು 

ಇಂಗೆ ಡ್‌ ಹಾಗೂ ಸಾ ಟ್‌ ಲ್ಯಾಂಡಿನಲ್ಲಿ 
ರುವ ಸುಮಾರು ೮೦,೦೦೦ ಉಪಹಾರ 
ಗೃಹಗಳಲ್ಲಿ ಚರ್ಚಿಸಲು ಪ್ರಚೋದಿಸಬಲ್ಲ 
ಒಂದು ಪುಸ್ತಕ ಪ್ರಕಟಿಸುವ ವಿಚಾರ 
ಅವನಿಗೆ ಬಂತು. ಆಕ್ಸ್‌ಫರ್ಡಿನ ಹಳೆಯ 
ವಿದ್ಯಾರ್ಥಿ ಜಾಲದವರನ್ನು ಸಂಪರ್ಕಿಸಿ 
೧೯೫೪ ರಲ್ಲಿ ಮ್ಯಾಕ್‌ವ್ಹರ್ಟರ ಅವಳಿಗಳಾದ 
ನೊರಿಸ್‌ ಉತ ಕೈ ರಾಸ್‌ರನ್ನು ಭೇಟ 
, ಮಾಡಿದನು. ಅಂಕಿ ಸಂಖ್ಯೆ ಬಗ್ಗೆ ಅತಿಯಾದ 
ಆಸಕ್ತಿಯಿದ್ದ ಈ ಘೌ ತಮ್ಮದೇ ಆದ 
ಅಂಕಿ ಸಂಖ್ಯೆ ಕೇಂದ್ರ ಸ್ಥಾಪಿಸಿದ್ದ ರಲ್ಲದೆ 
ಬಿ.ಬಿ.ಸಿ.ಯಲ್ಲ ಕ್ರೀಡೆಗಳ ವೀಕ್ಷಕ ವಿವರಣೆ 
ನೀಡುತ್ತಿದ್ದರು. ೧೯೫೫ ರಲ್ಲಿ ಗಿನ್ನಿಸ್‌ 
ಗ್ರಂಥದ ಜನನವಾಯಿತು. ಕೇವಲ ೩ ತಿಂಗ 
ಗಳಲ್ಲಿಯೇ ಅದು ಅತಿ ಹೆಚ್ಚು ಸಂಖ್ಯೆಯಲ್ಲಿ 
ಮಾರ ಲಾ ದ ಪುಸ್ತಕವೆನಿಸಿಕೊಂಡಿತು. 
ಈಗ ನಿವೃತ್ತಿ ಹೊಂದಿ ಕೇವಲ ಸಲಹೆಗಾರ 
ನಾಗಿರುವ ನೂರಿಸ್‌ ಮ್ಯಾಕ್‌ವ್ಹರ್ಟಂ್‌ 
“ಜನರಿಗೆ ಅತ್ಯುತ್ತಮ, ಅತಿದೊಡ್ಡ ಮತ್ತು 
ಅತಿ ಸಣ್ಣ ವಸ್ತುಗಳ ಬಗ್ಗೆ, ಇತರ 
ಸಾಧಾರಣ ವಸ್ತುಗಳಿಗಿಂತ ಯಾವಾಗಲೂ 
ಹೆಚ್ಚಿನ ಆಸಕ್ತಿಯಿರುತ್ತದೆ” ಎಂದು ಅಭಿ 
ಪ್ರಾಯ ಪಟ್ಟ ದ್ದಾನೆ. 

ಹಿಂದಿನ ವರ್ಷ ಸುಮಾರು ಆ ಮಿಲಿ 
ಯನ್‌ ಪೌಂಡಿನಷ್ಟು ವಹಿವಾಬಾಗಿದ್ದರೂ 
ಲಂಡನ್ನಿನ ಮಧ್ಯಮ ವರ್ಗದ ಬಡಾವಣೆ 
ಯಾದ "ಎನ್ನ ಥಲ್ಮೆಂಬಲ್ಲಿ' ಒಂದು ಅತಿ 
ಸಾಮಾನ್ಯ ಎರಡಂತಸ್ತಿನ ಕಟ್ಟಡದಲ್ಲಿ 
ಇದರ ಕಾರ್ಯಾಲಯವಿದೆ. ಇಲ್ಲಿ ಕೆಲಸ 
ಮಾಡುವ ೪೦ ಜನರಲ್ಲಿ, ನಾಲ್ಕು ಜನರಿಗೆ 
ಮಾತ್ರ ದಾಖಲೆಗೆ ಸಂಬಂಧಿಸಿದ ಮನನಿ, 


ಪುಸ್ತಕ ಪ 
ಮಾಹಿತಿ ಪತ್ರಗಳನ್ನು ಸ್ತಿ ಕರಿಸಿ 
ಗಳನ್ನು ಗ್ರಂಥದಲ್ಲಿ ಸೇರಿಸುವ 
ನಿರ್ಣಯ ತೆಗೆದುಕೊಳ್ಳುವ ಅಧಿ 
ಇದು ಸುಲಭದ ಕೆಲಸವಲ್ಲ; ಗಿನ್ನಿ 
ಪ್ರಕಟಿಸಲಾದ ೧೫೦೦೦ ದಾಖಲೆಗಳಲ್ಲಿ 
ಪ್ರತಿ ವರ್ಷ ಸುಮಾರು ೩೦೦೦ ದಾ 
ಗಳನ್ನು ಮುರಿದು ಹೊಸ ದಾಖಲೆ 
ನಿರ್ಮಾಣಗೊಳ್ಳುತ್ತವೆ. ಈ ಗ್ರಂ | 
ಸೇರುವುದೆಷ್ಟು ಕಠಿಣವೋ, ಅಮ ಶಾಶ್ವತ 
ವಾಗಿ ಉಳಿಯುವುದೂ ಅಸ್ಟೇ ಕಂ. 
ಕೆಲವೊಂದು ಅಪವಾದಗಳಿವೆ. ಉದಾ 
ರೊನಾಲ್ಡ್‌ ರೇೇಗನ್ನನ ಮಾಜಿ ಪತ್ನಿ 
ಯಾಗಿದ್ದ ಜೇನ್‌ ವೇಯನ್‌ ಸ್ಕಾಪಿಸಿನ 
ಚಿತ್ರ ಇತಿಹಾಸದಲ್ಲಿನ ಅತಿ ದೀರ್ಥ ಚು 
ನದ್ಕ ದಾಖಲೆಯನ್ನು ಇನ್ನೂ ವ 
ಲಾಗಿಲ್ಲ. ಪ್ರತಿ ದಿನ ಎನ್ನ ಫೀಲ್ಡಿಗೆ ಬರುವ 
೨೦೦ಕ್ಕೂ ಹೆಚ್ಚು ಪತ್ರಗಳಿಗೆ ಸಿಬ್ಬ 
ವರ್ಗದವರು ಉತ್ತರ ಬರೆದು ಹಾಕುತ್ತಾ! 
ಇವುಗಳಲ್ಲಿ ಕಾಲು ಭಾಗದಷ್ಟು ಪತ್ರ 
೧೦ ವರ್ಷದ ಮಕ್ಕ ಳಿಂದ ಬಂದಿಕುತ 3 
ತಮ್ಮ ನಾಯಿ ಹೆತ್ತ ಮರಿಗಳ 
ಯನ್ನೇ ಅತಿ ಹೆಚ್ಚೆಂದು ದಾಖಲಿಸಳ 
ಕೆಲವರು ಬರೆದಿರುತ್ತಾರೆ. ಮತ್ತೆ 
ತಮ್ಮ ಅಜ್ಜಿ ಯೇ ಡೀರ್ಥ್ಫ್ಥಾಯುಷಿ 
ದಾಖಲಿಸಲು ಕೇಳುತ್ತಾರೆ ಅಥವಾ , 
ಮನೆಯಲ್ಲಿರುವ ಹಳೆಯ ಕಾಡುಸೊಪ್ಪಿನ: 
ಸಸ್ಯದಲ್ಲಿರುವ ಟೊಂಗೆಗಳ ಸಂಖ್ಯೆ ವಿಶ್ವ 
ದಲ್ಲಿಯೇ ಅತಿ ಹೆಚ್ಚೆಂದು ಗಿನ್ನಿಸ್‌ ಪುಸ್ತ್ರಳ 
ದಲ್ಲಿ ಸೇರಿಸುವಂತೆ ಕೇಳಿಕೊಳು ತ್ತಾ 

ಯಾವುದೇ ತೆರನಾದ ಭೌತಿಕ ಅಪ: 
ಒಡ್ಡು ವುದು ಅಥವಾ ಮರುಕ ಹುಟ್ಟ 
ಅಂಶವನ್ನು ಈ ಸಂಪಾದಕರು ಪರಿಗಣಿಸ: 


ಕೆ 
| 
1% 


, ಈ ಸಂಸ್ಥೆ ಗೆ ತನ್ನದೇ ಆದ ಒಂದು 
ನೀ ನಿಯಮವಿದೆ. ಈ ಅಂಶವನ್ನು 
| ಗಿ ಪಾಲಿಸಲಾಗುತ್ತದೆ. ಕೇ 
ವೊಂದು ಸಂಗತಿಗಳನ್ನು ಈಗಲೂ ಚರ್ಚಿಸ 
ಭಾಗುತ್ತದೆ. ಉದಾ: ಬೆನ್‌ ಜಾನ್‌ಸನ 


ತ್‌ ೭೯ ಸೆಕೆಂಡುಗಳಲ್ಲಿ) ೧೦೦ ಮಾಟಂ" 
ದೆ ದಾಖಲೆ ಕೊನೆಗೂ ಅಚ್ಚಾ ಯಿತ. 


ಆ ವೀರನನ್ನ ಉದ್ದೀಪಕ ಔಷಧಿ ಸೇವ 

ನೆಯ ಪರೀಕ್ಷೆಗೆ ಒಳನಡಿಸಿ ಅವನನ್ನು 

ಅನರ್ಹನನ್ನಾಗಿ ಮಾಡಿದ್ದೂ ಬರೆಯ 
, ಇ | 


ಗ್ರಂಥದೆ ಸಂಪಾದಕರಾಗಿರುವ ೩೯ 
‘pal ಮ್ಯಾಕ್‌ ಫರ್ಲಾನ್‌'ೆ, 
ಯಾನ ದಾಖಲೆಗಳನ್ನು ಪ್ರಕಟಿಸಬೇಕೆಂದು 
ಯೆ ತೆಗೆದುಕೊಳ್ಳು ವಲ್ಲಿ ಸಂಪೂರ್ಣ 

ಸ್ಯಾ ತಂತ್ರ ವಿದೆ. ಹೆಚ್ಚು ಜನ ಸಂಚಾರ 
| ರಸ್ತೆ py ಮೇಲೆ ವೇಗವಾಗಿ ವಾಹೆನ 
ಡಿಸುವದು ಅಪಾಯಕಾರಿಯಾಗಬಲ್ಲ 
ಅಂಥ ದಾಖಲೆಯನ್ನು ಸಿ ್ಲೇಕರಿಸು 
ವುದಿಲ್ಲ. ಸಣ್ಣ ಸಣ್ಣ ಪ್ಯಾ ರಾ “ಶೂಟ್‌ 
ಹೊಲಕ ಹಾರುವುದು. ಮೆತು, ಅತಿ ಎತ್ತರ 


4 ಅತಿ ತೆಳುವಾದ ತಂತಿಯ ಮೇಲೆ ನಡೆ 
ಅಪಾಯಕಾರಿ ದಾಖಲೆಗಳನ್ನು 


| ತಿರಸ್ಕರಿಸಲಾಗುತ ದೆ. 

೫ ಬಕಾಸುರ: ೧೯೮೯ರಲ್ಲಿ (ಸಂಪುಟ ೩೫) 
ಬಾಕುತನ'ದ ದಾಖಲೆ ಪುಸ್ತಕ 
ಪ್ರಕಟಿಸಲಾಯಿತು. ಮಾಂಸದ 
' ಗಳನ್ನು ತಿನ್ನು ವವರು ದಪ್ಪ 
ತಿನ್ನು ವನರು, ಗೊ!ಮಾಂಸ; 


ೂಸ ಮೆತ್ತು ಇತರ ಯಾವುದೇ 
ನ್ನು ಅತಿಯಾಗಿ ತಿಂದು ದಾಖಲೆ 


ದವರ ಹೆಸರುಗಳು ಈಗ ಕಾಣಿಸು 
ಆತ್ರ ದಾಖಲೆಗಳು ಈಗಿನ ಕಾಲ 


ಕ 
4 
ಗ 


ವಿಶಿಷ್ಟ ಹಾಗೂ ವಿಚಿತ್ರೆ ಸಾಧನೆಗಳ ದಾಖಲೆ ಗ್ರಂಥ ಗಿನ್ನಿಸ್‌ ೨೫ 


ಮಾನಕ್ಕನುಗುಣವಾಗಿಲ್ಲ..., ಸಾರ್ವಜನಿಕರ 
ಆಕೋಗ್ಯಕ್ಕೆ ಇದರ ನೇರ ಸಂಬಂಧವಿದೆ,,,, 
ಎಂದು ಮ್ಯಾಕ್‌ ಫರ್ಲಾನ್‌ ಹೇಳಿದ್ದಾ ನೆ. 
ಪದೆ ಪದೀ ಅನೀ ಜನರು "ತಿನಿಸು ಬಾಕು 
” ತನೆಕ್ಕೆ ಹೆಸರು ಪಡೆದು ದಾಖಲೆ ಸ್ಕಾಪಿಸಿ 
ದ್ದನ್ನು ಕಂಡು ತನಗೆ ಬೇಜಾರಾಗಿದೆ ಎಂದು 
ಅವನೇ ಹೇಳಿದ್ದಾನೆ. ಆದಕೆ ಪೀಟಂ" 
ಡೌಡಸ್ಟೆಲ್‌ ಎಂಬ ಒಬ್ಬ ದೊಡ್ಡ 
ಹೊಟ್ಟಿ 5 ಬ್ರಿಟಷ್‌ ಟ್ರಕ್‌ ಚಾಲಕನ 
ಹೆಸರನ್ನು ಮಾತ್ರ ಉದ್ಗರಿಸಿದ್ದಾ ನೆ. ಐಸ್‌ 
ಕ್ರೀಮ್‌, ಜೆಲ್ಲಿಕೇಕ್‌, ಆಲೂಗಡ್ಡೆ. ಬೀರ್‌ 
ಮುಂತಾದ ತಿನಿಸು ಮತ್ತು ಪಾನೀಯ 
ಸೇವಿಸಿ ಪೀಟಂ ೨೫ ದಾಖಲೆಗಳ ವೀರ 
ನಾಗಿದ್ದಾನೆ. ಈ ತಿನಿಸು ಬಾಕುತನದಲ್ಲಿ 
"ಮಹಾನ್‌ ಸರ್ವಭಕ್ಷಕ' (ದಿ ಗ್ರೇಟಿಸ್ಟ್‌ 
ಅನ್ನಿ ವರಸ್‌) ನೆಂದು ಮೈಕೆಲ್‌ ಲೊಬೆಟು 
ಅಥವಾ ಶ್ರೀಮಾನ್‌ ಮ್ಯಾನ"ಗೆಟೌಟ್‌ 
ಎಂಬ ಫ್ರಾನ್ಸ್‌ ದೇಶದ ನಾಗರಿಕ (ಜನನ 
೧೯೫೦) ಸ್ಥ್ಯಾಹಿಸಿದ್ದಾ ನೆ. ೯ನೆಯ ವಯಸ್ಸಿ 
ನಿಂದಲೇ ಇವನು ಸಿಹಿ ತಿಂಡಿಗಳ ಇ 
ಗಾಜು ಮತ್ತು ಉಕ್ಕಿನ ವಸ್ತುಗಳನ್ನು 
ತಿಂದು ಅರಗಿಸಿಕೊಂಡದ್ದು ಟು, ೧೯೬೬ 
ರಿಂದ ಅವನು ೧೦ ಸೈಕಲ್ಲುಗಳನ್ನು ಒಂದು 
ಸಾಮಾನು ಸಾಗಿಸುವ ಎಳೆ ಬಂಡಿಯನ್ನು, 
೭ ಓವಿ.ಗಳನ್ನು, ೬ ಗೊಂಚಲು ದೀಪ 
(ಚೌಂಡಿಲಂ" )ಗಳನ್ನು ಒಂದು ಹೆಣದ 
ಚಟ್ಟವನ್ನು (ಹಿಡಿ ಸಮೇತ), ಒಂಡು 
ಚಿಕ್ಕ ವಿಮಾನವನ್ನು (ಪುಣ್ಯಕ್ಕೆ ಅದರೆ 
ಚಾಲಕನನ್ನು ಬಿಟ್ಟು) ತಿಂದು ಅರಗಿಸಿ 
ಕೊಂಡಿದ್ದಾ ನೆ. 


ಹೊಸ ವಿಚಾರಗಳನ್ನು ಹುಡುಕಿ 
ದಾಖಲಿಸಬೇಕೆಂಬ ಉದ್ದೆ (ಶವಿಟ್ಟುಕೊಂಡ್ಕ 


34 


ಗಿನ್ನಿಸ್‌ ಗ್ರಂಥದ ತಂಡ ಈಗ ಜೀವಪರಿಸರ 
ವಿಜ್ಞಾನ (ಇಕಾಲಜಿ)ದ ಕಡೆಗೆ ವಿಶೇಷ 
ಗಮನ ಹರಿಸಿದೆ, ೧೯೯೧ರ ಸಂಪುಟದಲ್ಲಿ, 
"ಪ್ರಾಣಿಗಳು' ಮತ್ತು "ನಿಸರ್ಗ' ಎಂಬ 
ಅಧ್ಯಾಯಗಳನ್ನು ವಿಶದಿ ಕರಿಸಿದೆ. ಈ 
ಸಂಪುಟದಲ್ಲಿ ಯಾವ ಪ್ರಾಣಿಗಳು ವಿನಾಶದ 
ಹಂತ ತಲುನಿನೆ ಎಂದು ವಿವರಿಸಲಾಗಿದೆ. 
ಅಲ್ಲದೆ ಅತಿ ಹೆಚ್ಚಿನ ಸಂಖ್ಯೆಯ (ರೊಲ್ಸ್‌ 
ರಾಯ್ಸ್‌) ವಾಹನಗಳನ್ನು ಸಂಗ್ರ ಹಿಸಿದವರೆ 
ಮತ್ತು, ಅತಿ ಹೆಚ್ಚನ ಸಂಖ್ಯೆಯಲ್ಲಿ ಗಾಜಿನ 
ಶೀಶೆಯ ಬಿರಡೆಗಳನ್ನು ಸಂಗ್ರ ಹಿಸಿದವರ 
ಹೆಸರನ್ನೂ ಸೇರಿಸಲಾಗಿದೆ. 

ಪ್ರತಿಯೊಬ್ಬ ಸಂಪಾದಕನಿಗೆ ಅನನದೇ 
ಆದ ಶೈಲಿ ಹಾಗೂ ಕಾರ್ಯ ವೈ ಖರಿಯಿರು 
ತ್ತದೆ. ಮ್ಯಾಕ್‌ ಫರ್ಲಾನರ ಸಂಪಾದಕತ ಎದೆ 
ಅವಧಿಯಲ್ಲಿ ವಿಶೇಷ ಮಾಹಿತಿ ಸಂಗ್ರಹಕ್ಕೆ 
ಮಹತ್ವ `ನೀೀಡಲಾಗಿದೆ. ಇಲ್ಲಿ ವಿಕಾರ 
ಅಧವಾ ವೈ ಚಿತ್ರ ಗಳಿಗೆ ಅವಕಾಶವಿಲ್ಲ. 
ಅದರಲ್ಲೂ, ಕ್ರೀಡೆಗಳಲ್ಲಿ ಭೌತಿಕ ಸಂಯ 
ಮದ ದಾಖಲೆಗಳನ್ನು ಮುರಿಯುವುದು 
ಕಠಿಣವಾಗುತ್ತಲಿದೆ. “ಇಂದು ಅಂಗಸಾಧ 
ನೆಯ ದಾಖಲೆಗಳು, ಮನುಷ್ಯ ಶಕ್ತಿಯ 
ಮಿತಿಗೆ ಹತ್ತಿರವಾಗುತ್ತಲಿನೆ” ಎಂಬುದು 
ನೊರಿಸ್‌ಮ್ಯಾಕವ್ಹರ್ಟರನ ಅಭಿಪ್ರಾಯ. 
ಇವುಗಳ ನ್ನ್ನು ಮುರಿಯಲು ಬಹಳ 
ಸಮಯ ಹಿಡಿಯುತ್ತದೆ ಮತ್ತು ಇಲ್ಲಿ 
ಅಂತರಗಳು ಕೂಡಾ ಬಹಳ ಸೂಕ್ಷ ಒವಾಗು 
ತ್ಮಲಿನೆ” ಎಂದು ಅನನ ವಾದ. 

ಒಂದೇ ಒಂದು ಘಟನೆ ಅಥವಾ 
ಅಸಾಧಾರಣ ಜಾ ಣ್ಮೆ ಯ ನ್ನು ಒಂದು 


ದಾಖಲೆಯಿಂದ ಪರಿಗಣಿಸಬೇಕಾಗಿಲ್ಲ. 
ಎಂತಲೆ ಮ್ಯಾಕ್‌ ಫರ್ಲಾನನ 


ಪ್ರಸ್ತಕ ಪ್ರಪಂಚ 


ಸಂಪಾದಕೀಯ ಮಂಡಳಿಯವರು ಇಂಥ 


ನಿವರಗಳನ್ನು ಪರಿಸ್ಕರಿಸುವದೆರ ಜೊತೆಗೆ, ' 


ವಿಶ್ಲೆ (ಸಿಸುವದರಲ್ಲಿಯೇ ಸಾಕಷ್ಟು ಸಮಯ 
ವಿನಿಯೋಗಿಸುತ್ತಾರೆ. ತಮ್ಮ ದಾಖಲೆಯ 
ಬಗ್ಗೆ ಅಭ್ಯರ್ಥಿಗಳು ಸಮರ್ಥಿಸಜೀಕಾದರೂ 
ಈ ಮಂಡಳಿ ಮಾತ್ರ ಶ್ರಮವಹಿಸಿ ಕೆಲಸ 
ಮಾಡಬೇಕಾಗುತ್ತದೆ. ವರ್ಣರಂಜಿತ ಭಾವ 
ಚಿತ್ರಗಳು, ಸಮಾಚಾರ ಪತಿ ಕೆಯಲ್ಲಿ 
ಪ್ರಕಟಗೊಂಡ ಆಯ್ದ ಭಾಗಗಳು ಮತ್ತು 
ಇಬ್ಬರು ಸಾಕ್ಷಿದಾರರ ಪ್ರತ್ಯೇಕ ಪ್ರಮಾಣ 
ಪತ್ರಗಳನ್ನು ೬ ಅಭ್ಯರ್ಥಿಗಳು ಸಲ್ಲಿಸ 
ಬೇಕೆಂಬ ನಿಯಮವಿಡೆ. ಬಹಳ ಅವಸರದಿಂದ 
ಮಾತನಾಡುವ ವ್ಯಕ್ತಿಯೆಂದು ಬಿರುದು 
ಗಳಿಸುವುದು ಈಗ ಸಾಮಾನ್ಯ ಸಂಗತಿ 
"ಅದರೆ ಇದನ್ನು ನಿರ್ಣಯಿಸುವುದು ಬಹಳ 
ಕಠಿಣ'. ಅವರು ಮಾತಾಡುವುದು ಸರಿಯಾಗಿ 
ಅರ್ಥವಾಗುವದನ್ನೂ ಅಳೆಯುವುದು 
ಹೇಗೆ?” ಎಂದು ಮ್ಯಾಕಫರ್ಲಾನ್‌ ಪ ್ರಶ್ಲಿಸು 
ತ್ತಾರೆ. ಈಗ ಹೆಜ್ಜೆ ಚ್ಚು ಜನರು ತಮ್ಮ 


ಬಂಧುಗಳೂಬ್ಬರು ದೀರ್ಫಾಯುಹಿಗಳೆಂದು 


ಘೋಷಿಸುವಂತೆ ಲಂಡನ್ನಿಗೆ ಪತ್ರ ಬರೆಯು 
ತ್ತಿದ್ದಾರೆ. “ಈಗ ಆಯುಷ್ಯವೃದ್ಧಿ ಯಾಗಿ 
ಬಹಳಷ್ಟು ಜನರು ೧೧೦ ವರ್ಷಗಳಿಗಿಂತ 
ಹೆಚ್ಚು ವರ್ಷ ಬಾಳುತ್ತಲಿದ್ದಾಕೆ. ಆದರೆ 
ಅವರ ವಯಸ್ಸನ್ನು ಖಚಿತಪಡಿಸುವುದು 
ಹೇಗೆ?... ಅವರು ತಮ್ಮ ನಾಮಕರಣದ 
ಅಥವಾ ಜನನ ತಾರೀಖಿನ ಪತ್ರ ತಂದರೂ, 
ಅದು ಅವರದೆ ಯೆಂದು ಖಚಿತವಾಗಿ 
ಹೇಳಲು ಸಾಧ್ಯವಿಲ್ಲ? ವೆಂದು ಮ್ಯಾಕಫಲಾ 
ನರ ಅಭಿಸಾ ತ್ರಯ, 
ಆದರೆ ಯಾವುಪೀ ವಿಷಯವನ್ನು ಗಿನ್ನಿಸ್‌ 
ಗ್ರಂಥದಲ್ಲಿ ಸೇರಿಸಬೇಕಾದಲ್ಲಿ ಅದರೆ ಸತ್ಯಾ 


| ವಿಶಿಸ್ಟ್ರ ಹಾಗೂ ವಿಚಿತ್ರ ಸಾಧನೆಗಳ ದಾಖಳೆ ಗ್ರಂಥ ಗಿನ್ನಿ ಸ್‌ ೨೬ 


ಸತ್ಯ ತೆಯ ಬಗ್ಗೆ ಮಾ )ಕಫರ್ಲಾನ್‌ ಮಿತಿ 
| 4 ಗಮನ. ಸೌ ರೆ ಈ ಗ್ರಂಥ 
ದಲ್ಲಿ ಹೆಸರು 
ವಿಶ ಖ್ಯಾತಿ ಬರೆದಿದ್ದ ರೂ, ಇದರ ಮೂಲಕ 
ಸಮಾಜ ಹಾಗೂ ವ್ಸ ತ್ತಿಯಲ್ಲಿ ಅಭಿವೃ ದ್ದ 
Wik ಮೋಟಾರು ಸ 
ಗಳನ್ನು ಮಾರುವಲ್ಲಿ ಬಹಳ ನಿಪುಣ (ಒಂದು 
ತಿಂಗಳಿಗೆ ೧೭೪ ವಾಹನಗಳು)ನೆಂದು ಖ್ಯಾತಿ 

ಗಳಿಸಿದ ಜ್ಯೊ ಗಿರಾರ್ಡ್‌ ತನ್ನ ವ್ಯ ವಹಾರಕ್ಕೆ 
ರಾಜಿನಾಮೆ ನೀಡಿ, ಡೊ ವಿಷಯ 
ಕುರಿತು ಮೂರು ಪುಸ್ತಕಗಳನ್ನು ಬರೆದು 
ಪ್ರಕಟಿಸಿದನು. ಅವುಗಳಲ್ಲಿ ಎರಡಂತೂ 
| ಕೂಡಲೇ ಬೆಸ್ಟ್‌ ಸೆಲ್ಲರ್‌ ಗಳೆಂದು ಮಾರ 
ಲಾದವು. ಕೆಲವೊಂದು ನಿಲಕ್ಷಣ ದಾಖಲೆ 
ಗಳೂ ವೃತ್ತಿಯಲ್ಲಿ ಯಶತರುತ್ತವೆ. ಈ 
ಪುಸ್ತಕದಲ್ಲಿ ದಾಖಲಾದ ನಂತರ, ಮೈಕೆಲ್‌ 
ಲೊಟಟೂ ಒಬ್ಬ ಮೇನೆಜೀರನನ್ನು ತನ್ನ 


ಸೇರ್ಪಡೆಯಾಗುವುದರಿಂದೆ ! 


ಕೆಲಸಕ್ಕಾಗಿ ನೇಮಿಸಿಕೊಂಡನು. ಈಗ 
ಜಪಾನಿನಿಂದ ಹಿಡಿದು ಅನೆರಿಕದಲ್ಲಿಲ್ಲ 
ಪ್ರವಾಸಮಾಡಿ ತನ್ನ ಲೋಹ ತಿನ್ನುವ 
(ನೆಟಲ್‌ ಈಟಿಂಗ್‌) ಪ್ರದರ್ಶನ ನೀಡು 
ತ್ರಿ ದ್ದಾನೆ. 

ಈ ದಾಖಲೆಗಳು ಜಾಹಿರಾತು ಮಾಡುವ 
ಜನರನ್ನಂತೂ ಕೂಡಲೇ ಆಕರ್ಸಿಸುತ್ತವೆ. 
ಅವರು ಈ ವೀರರನ್ನು ಚಮತ್ಕಾರಿಕ ರೈತ 
ರಿರಲಿ ಅಥವಾ ಬಹಳ ತ್ವರಿತಗತಿಯಲ್ಲಿ 
ಹೆಣೆಯುವವರಾಗಿರಲಿ--ತಮ್ಮ ಉತ್ಪನ್ನ 
ಅದು ರಸಗೊಬ್ಬರವೇ ಇರಲಿ ಅಥವಾ 
ಹೆಣೆಯುವ ಕಡ್ಡಿಯೇ ಇರಲಿ ಅವುಗಳ 
ಗುಣಮಟ್ಟ ಹೊಗಳಲಿಕ್ಕೆ ಬಳಸಿಕೊಳ A 
ಬಯಸುತ್ತಾರೆ. ಒಂದು ವೇಳೆ ಮಿಲಿಂದ 
ದೇಶಮುಖನ ದಾಖಲೆ ಭದ್ರವಾಗಿ ನಿಂತಿ 
ತೆಂದಕ್ಕೆ ಅವನ ಹಾಲಿನ ಶೀತ, ಅವನ 
ಜೀವನದ ಗತಿಯನ್ನೇ ಬದಲಿಸಬಹುದು. 


ಗಿನ್ನಿಸ್‌ನಲ್ಲಿ ಪ್ರವೇಶ ಪಡೆದ ಭಾರತೀಯರ ದಾಖಲೆಗಳು 


ಅತಿ ಚಿಕ್ಕದಾದ ಬೆಕ್ಕುಗಳು, ಅತಿ ಹೆಚ್ಚಿನ ಜನಸಂದಣಿಗಳು, ಅತಿ ದೊಡ 


ಸೌರಗಡಿಯಾರಗಳನ್ನು 


ಉದ್ದವಾದ ಉಗುರುಗಳನ್ನು ಬೆಳೆಸಿದ ವ್ಯಕ್ತಿ, R 
ಮಳೆಯಾಗುವ ಸ್ಥಳ ಮತ್ತು ಅತಿ ಎತ್ತರ ಪ್ರದೇಶದಲ್ಲಿ ರಸ್ತೆ 


ಹೆಚ್ಚು 


ಎಲ್ಲಿ ನೋಡಲು ಸಾಧ್ಯ? ಅಥವಾ ಅತಿ 


ಒಂದು ವರ್ಷದಲ್ಲಿ a 


ಸೇತುವೆಗಳಿರುವುದೆಲ್ಲಿ? ಸಹಜವಾಗಿ ಸಿಗುವ ಉತ್ತರವೆಂದರೆ ನಮ್ಮ ಭಾರತ. 
ಇಂಥವೇ ಸುಪತಾರು ೧೦೦ ದಾಖಲೆಗಳನ್ನು, ೧೯೯೧ರ ಗಿನ್ನಿಸ್‌ ಸಂಪುಟ 


ದಲ್ಲಿ ಕಾಣಬಹುದು. 


ಕ್ರೀಡೆ 


ಸುನಿಲ್‌ ಗವಾಸ್ಕರ್‌ ವಿಶ್ವದ ಅತಿ ಹೆಚ್ಚು ಓಟಗಳಿಸಿದ (೧೦,೧೨೨) ಮತ್ತು 
ಅತಿ ಹೆಚ್ಚು (೩೪) ಶತಕಗಳನ್ನು ಬಾರಿಸಿದ ಕ್ರಿಕೆಟ್‌ ಸಟು, ಅದರಂತೆ 
ಅಮೆಚುರ್‌ಸ್ಲೂ ಕರೆ (೧೪೭)ರ ದಾಖಲೆ ಸ್ಫಾನಿಸಿದ್ದು ಗಿ(3”ಸೇಠಿ. 


೨೮ 


ಮಾತಿನ ಮಲ್ಲರು 

ಎಸ್‌. ಈ, ಜಯರಾಮನ್‌ (ಎಂಬ ವಸಿದ್ರಾ ಸಿಗ ೧೯೮೯ ರ ಜೂನ್‌ ತಿಂಗಳಲ್ಲಿ 

ಸತತವಾಗಿ ೩೬೦ ಗಂಟಿಗಳವಕೆಗೆ ಮಾತಾಡಿ ಪ ್ರಸಿದ್ಧನಾದನಲ್ಲದೆ, ಈ ದಾಖಲೆ 
ಗ್ರಂಥದಲ್ಲಿ ಅವನ ಹೆಸರು ಕಾಣಿಸಿಕೊಂಡಿತು. ಆಂ". ಮಾಾನಾಕ್ಷೆ ಸುಂದೆರೆಂ 

ಎಂಬ ಇನ್ನೊಬ್ಬ ಭಾರತೀಯ ಒಮ್ಮೆ ರಾತ್ರಿ ಯೆ ಊಟದ ನಂತರ 

೪೦ ಗಂಟಿಗಳವರೆಸ ಸತತೆ ಭಾಷೆಣಮಾಡಿ ಗಿನ್ಸ್ಟಿಸ್‌ ಕರೆ ಸ್ಕಾ ಓಿಸಿದ್ದಿ ದಿ. 


ಚಾಕಚಕ್ಯತೆ 

ಶಕುಂತಲಾದೇನಿ ಯಾರೋ ಸೂಚಿಸಿದೆ ೧೩ ಅಂಕಿಯ ಎರಡು ಸಂಖ್ಯೆ 
ಗಳನ್ನು ೨೮ ಸೆಕೆಂಡುಗಳಲ್ಲಿ ಗುಣಿಸಿದಳು. ಚಂಡೀಗಢದೆ ವಿ. ಆರ್‌. ವಿ. 
ರಾಮನ್‌ ೪೮೧ ಗಂಟಿ ಮತ್ತು ೩೦ ನಿಮಿಷಗಳವರೆಗೆ ಡಿಸ್ಕೊ ನೃತ್ಯ 
ಮಾಡಿ ದಾಖಲೆ ಸ್ಥಾನಿಸಿದ್ದನ್ನು ಈ ಗ್ರಂಥದಲ್ಲಿ ಸೇರಿಸಲಾಗಿದೆ ಒಂದೇ 
ಒಂದು ಅಕಿ ಕಾಳಿನ ತಲೆ ೬೩೮ ವ್ಯಕ್ತಿ ಚಿತ್ರಗಳನ್ನು ಬರೆದೆ ಜೈ ಪುರದ 


ಶಂ 
ಸುರೇಂದ್ರನ "ದಾಖಲೆಯನ್ನೊ ಇಲ್ಲಿ ನೀತ! 


ಶಾರೀರಿಕ ಚಿಳವಣಿಗೆ 


ಹೊಸದಿಲ್ಲಿಯ ಕಾರಾಗೃಹದಲ್ಲಿ ಬಂದಿಯಾಗಿದ್ದ ದಿನಂಗತ ಕರ್ಣರಾಮಭೀಲ 
೨೩೮.೮ ಸೆಂ. ವಿನಾಟಂ್‌ ಉದ್ದವಿದ್ದ ತನ್ನ ಮಾತೆಗೆ, ಸಾಸಿವೆ ಎಣ್ಣೆ, ಬೆಣ್ಣೆ 
ಮತ್ತು, ಕೆನೆ ಲೇಪನ ಮಾಡಿ ಅದರ ಆಕಾರ ಕಾಪಾಡಿಕೊಂಡನಲ್ಲದೆ, ಗಿನ್ನಿಸ್‌ 
ದಾಖಲೆಯನ್ನು ಸ್ಥಾ ವಿಸಿದೆ. ಇದೀ ರೀತಿಯಲ್ಲಿ ತಂಜಾವೂರಿನ ಸಾ ಎವಾ 
ಪಂದರಸನ್ನಿ ಧಿ ಎಂಬುವವನು ತನ್ನ ತಲೆ ಕೂದಲನ್ನು ಬಹಳ ಎಚ್ಚರಿಕೆ 
ಯಿಂದ ೭೯೨ ಸೆಂ. ಮೀಟಂ" ಉದ್ದ ಬೆಳೆಸಿದ್ದು ಕೂಡಾ ಒಂದು ದಾಖಲೆ. 


ಕೆಲವು ಸ್ವಾಭಾನಿಕ ಚಮತ್ಕಾರಗಳು 


ಅಲ್ಮೋರಾದ ಕಿಶನ್‌ ಜೋಷಿ ೬೫೭ ಸೆಂ. ಮಾಟಂ" ಎತ್ತರದ ಒಂಡು 
ಡಿ ಸ ತ್ಯಾಕಾರದ ಮೆಣೆಸಿನಕಾಯಿ ಗಿಡ ಬೆಳೆಸಿದನು. ೨೪೭೫ ಕ್ಯಾರೆಟ್‌ ತೂಕದ 
ರಾಜರತ್ನ ವೆಂಬ ಮಾಣಿಕ್ಯ ನಿಶ್ಚ ದಲ್ಲಿಯೇ ಅತಿ ದೊಡ್ಡ ಮಾಣಿಕ್ಯವೆಸಿಸಿ 
ಕೊಂಡಿದೆ. 


ನಾಯಕರು ಮತ್ತು ಖಳನಾಯಕರು 
೧೭೯೦ ರಿಂದ ೧೮೪೦ ರೆ ಅವಧಿಯಲ್ಲಿ ೯೩೧ ಜನರನ್ನು ಕತ್ತುಹಿಸುಕಿ 


ಕೊಂದ ಬೆಹರಾಮ ಎಂಬ ನೈಕ್ತಿ ಅತಿ ಹೆಚ್ಚು ಕೊಲೆಗಳನ್ನು ಮಾಡಿ 


ವಿಶಿಷ್ಟ ಹಾಗೂ ವಿಚಿತ್ರ ಸಾಧನೆಗಳ ಹಾಖಲೆ ಗ್ರಂಧ ಗಿನ್ನಿಸ್‌ 


ದ್ಹೊಂದು ಜಾಗತಿಕ ದಾಖಲೆಯಾಗಿದೆ. ಕೆಲವು ಭಾರತೀಯರು ತಮ್ಮ 
ಒಳ್ಳೆಯ ಕಾರ್ಯಗಳಿಂದಲು ಗಿನ್ನಿಸ್‌ ಗ್ರಂಥದಲ್ಲಿ ಪ್ರವೇಶ ಪಡೆದದ್ದುಂಟು. 
ದಣಿವರಿಯದ ನೇತ್ರತಜ್ಞ ಇ॥ ಎಂ. ಸಿ. ಮೋದಿ, ೬೦೦೦೦೦ ಶಸ್ತ್ರ 
ಚಿಕಿತ್ಸೆ ಮಾಡಿದ್ದೊಂದು ದಾಖಲೆ. ಸುಮಾರು ೮೬ ವರ್ಷಗಳಷ್ಟು ದೀರ್ಫ 
ಕಾಲದೆ ದಾಂಪತ್ಯಿಕ ಜೀನನ ನಡೆಸಿದ ಕೀರ್ತಿ ಸರ್‌ ಟಿಮಲ್ಲಿ ಭಿತಾಜಿ 
ನಾರಿಮನ್‌ ಮೆತ್ತು ಅನರ ಪತ್ನಿಯನರಿಗೆ ಸಲ್ಲುತ್ತದೆ. ಇದೂ ಕೂಡಾ 
ಒಂದು ವಿಶ ದಾಖಲೆ. 


ಗೆಲ್ಲುವದೊಂದೇ ಯುಶಸ್ಸಲ್ಲ. ಎಂದೆಂದೂ ಸೋಲುವದೆಂದರೆ ನನ್ಮು ಅಶಕ್ತತೆ 

ಯೊಂದು ತಿಳಿಯಬಾರದು. ನಾವು ಸೋತ ಸಲಕ್ಕೊಮ್ಮೆ , ಪುನಃ ಮೇಲೇಳುವ 

ಪ್ರಯತ್ನ ಮಾಡುತ್ತೇವಲ್ಲ? ಆ ಪ್ರಯತ್ನದಲ್ಲಿಯೇ ಹೆಚ್ಚಿನ ಕೀರ್ತಿ ಇರುವದು. 
ಓಂ 


—ಗೋಲ್ಲ ಸ್ಮಿಥ್‌ 


ನಮ್ಮ ಪ್ರಗತಿ ಪ್ರತಿಸ್ಕೆ ಗಳನ್ನು ನೋಡಿ ಅಶ್ಚರ್ಯ ಪಡುನನರನ್ನು ನಾವು 

ಹತ್ತಿರ ಕರೆದುಕೊಳ್ಳು ತ್ತೆ «ವೆ. ಇತರರೆ ಪ್ರತಿಸ್ಮೆ ಗಳನ್ನು ನೋಡಿ ನಾವು ಆಶ್ಚರ್ಯ 

ಪಟ್ಟರೂ ಅನರನ್ನು ಪ್ರೀತಿಸುವುದಿಲ್ಲ. ಹತ್ತಿರ ಕರೆದುಕೊಳ್ಳು ವದಿಲ್ಲ. 
--ರಕೊಚೆಫೊರಿಲ್ಸ್‌ 


೨೯ 


ಕರ್ತವ್ಯದ ಪ್ರಶ್ನೆ 


ದ್ವೋಣ ಚೈನಾದ ಒಂದು ಆಸ್ಪ ತ್ರೆಯಲ್ಲಿ 


೧೯೮೯ ನೇ ಡಿಸೆಂಬರ್‌ ೨೪ ನು ಕಡು 
ಮುಂಜಾನೆ, ಅಗತ್ಯ ಕೆಲಸಗಳ ಒತ್ತಡ 


. ತುಂಬ ಇತ್ತು. ತ ವರ್ಷ ಪ್ರಾಯದ 
ಸ್ತ್ರೀರೋಗ ಮತ್ತು ಪ್ರಸವ ಶಾಸ್ತ್ರ ತಜ್ಞೆ 
ಯಾದ ನಾನು, ಕಳೆದ ರಾತ್ರಿ ಶಸ್ತ್ರ 
ಪ್ರಯೋಗಗೈದು ಎರಡು ಹೆರಿಗೆಗಳನ್ನು 
ಮತ್ತು ಕಷ್ಟಕರವಾದ ಒಂದ ಫೊರ್ಸೆಪ್ಸ್‌ 
(ಇಕ್ಸುಳ) ಹೆರಿಗೆಯನ್ನು ಮಾಡಬೇಕಾ 
ಗಿತ್ತು . ನನ್ನ ಮೇಲ್ವಿ ಚಾರಕರು (ಸುಪರ್‌ 
ವೈಸರ್‌) A ಭಯಂಕರ ಜವಾಬ್ದಾರಿ 
ಯನ್ನೂ ರಾತ್ರಿ ಪಾಳಿಯ ನನ್ನ ಮೇಲೆ 
ಹೇರಿದ್ದ ರು. 

ಸರಿಯಾದ ಆಸರ ನಿಡೈಗಳಿಲ್ಲದೆ, ಈ 
ಕೆಲಸಗಳ ಒತ್ತಡದಿಂದಾಗಿ ಶುಂಬ ದಣಿ 
ದಿದ್ದೆ. ಕೊನೆಯದಾಗಿ, ವೈದ್ಯರ ವಿಶ್ರಾಂತಿ 
ಕೋಣೆಯನ್ನು ರಾತ್ರಿ ಒಂದು ಗಂಟಿಗೆ 
ಸೇರಿದಾಗ, ಉಂಡು ಹಾಯಾಗಿ ಮಲ 
ಗಲಿಕ್ಕೆ ತುಂಬಾ ಆಸೆಯಾಗಿತ್ತು. ಹಾಗೆ 
ಹಾಸಿಗೆಯಲ್ಲಿ ಬಿದ್ದು ಕೊಂಡಾಗ-ಇಂದು 
ಮೂರು ಜೀವಗಳನ್ನು ಈ- ಲೋಕಕ್ಕೆ 
ನಾನು ಸ್ವಾ ಗತಿಸಿದೆ ಎಂದು ವಿಸ ಯಾ 


ಪ್ರೊ|| ಕೆ. ಆರ್‌. ಉಡುಪ 


ನಂದವೂ ಆಯಿತು. ಆಗ ನನ್ನ ತಂದೆಯ 
ವರ ನೆನಪಾಯಿತು. ಅವರೂ ಡಾಕ್ಟರರಾಗಿ ' 
ದ್ದ ರು. ಅವರ ಮಾಸಿಕ-ವೇತನದ ಇಮ್ಮಡಿ | 
ಬೀದಿ ಗುಡಿಸುವವರಿಗೆ ಸಿಗುತ್ತಿತ್ತು. ಇದೂ | 
ಚೀನಾ ದೇಶದಲ್ಲಿ! ಆದರೆ ಅವರು ಹೇಳು ; 
ತ್ರಿದ್ದ ರು- "ಜನರ ಪ್ರಾಣ ರಕ್ಷಣೆ-ಅತ್ಯಂತ 
ಉದಾತ್ತ, ಕೆಲಸ'. | 

ನನ್ನ ತಂಡಿ ನಮ್ಮ ಪ್ರಾಂತದಲ್ಲೇ ' 
ಜನಪ್ರಿಯ ವ್ಯಕ್ತಿ. ನಮ್ರತೆಗೆ ಹೆಸರಾದ 
ವರು. ಆತ್ಮ ಸಾದಾ ಸಮವಸ್ತ್ರ ಧರಿಸಿ 
ಕೊಂಡು, ಅಗ್ಗವಾದ ಜಿಪ್‌ ಹರಿದ 
ವಿಸಿಯಲ್‌ ಚೀಲದಲ್ಲಿ ವೈದ್ಯಕೀಯ ಸಾಧನ 
ಗಳನ್ನು ತುಂಬಿಸಿಕೊಂಡು ಹೋಗುತ್ತಿ 
ದ್ದರು. ಕುಟ್ಟು ವುದಕ್ಕೆ ಬಳಸುವ ಸುತ್ತಿಗೆ 
ಮರದ ಹಿಡಿಯದಾಗಿತ್ತು. ಅದನ್ನೆ ಸೆಯಲು 
ಒಪ್ಪುತಿ,ರಲಿಲ್ಲ. ಅವರು ಹೇಳುತ್ತಿದ್ದರು- 
"ವೈದ್ಯಕೀಯ ಸಾಧನಗಳು ಒಬ್ಬ ಡಾಕ್ಟ 
ರ್ರನ್ನು ಮಾಡುವುದಿಲ್ಲ. ಅಗತ್ಯ ಬೇಕಾಡ್ದು 
ವೈದ್ಯ ವಿಜ್ಞಾ ನದ ಅರಿವು ಮತ್ತು 
ದಯೆ', 


೧೯೯೫ರ ಡಿಸೆಂಬರ್‌ ತಿಂಗಳಿನ *ರೀಡರ್ಸ೯ ಡೈಜೆಸ್ಟ್‌? ಮಾಸ ಪತ್ರಿಕೆಯಲ್ಲಿ ಪ್ರಕಟವಾದ 
ಡಾ| ಯಿನ್‌"ನಾಂಗ್‌ ಅವರ, "ತನ್ನ ಅನುಭನ ಕಥನ'ದ ಕನ್ನಡ ಅನುವಾಡ, 


ಕರ್ತ ವೃದ ಪತ್ತೆ 


ಮಧ್ಯ ರಾತ್ರಿಯ ವಿಷಮ ಪರಿಸ್ಥಿತಿ: 

ಹೀಗೆ ಯೋಚಿಸುತ್ತಿದ್ದ ವಳಿಗೆ ನಿದ್ರೆಯ 
ಮಂಪರು ಬಂತು. ಅಂದು ಕ್ರಿಸ್‌ಮಸ್‌ 
ಹಿಂದಿನ ದಿನವಾಗಿತ್ತು. ಮಿಲಿಯಗಟಿ 
ಚೀನಿಯರಂತೆ ನಾವು ಕ್ರಿತ್ಸಿ ಯನ"ರಾಗಿ 
ದ್ಹೆವು. ನನಗೆ ಆ ಹಿಂದಿನ ದಿನಗಳ ನೆನಪು 
ಬಂತು. ಈ ಪುಣ್ಯದಿನವನ್ನು ಒಟ್ಟಾಗಿ 
. ಆಚರಿಸುತ್ತಿ ದವು. ಸಣ್ಣ ಮರಕ್ಕೆ ದೀಪಾ 
ಲಂಕಾರ ಮಾಡಿ "ಮೌನರಾತ್ರಿಯ 
ಹಾಡನ್ನು ಸಣ್ಣ ಸ್ವರದಲ್ಲಿ ಹಾಡುತ್ತ, 
ನಮ್ಮ ನೆಕೆನುನೆಯನರು ಸರ್ಕಾರಕೆ 
ದೂರು ಕೊಡದಂತೆ ನೋಡಿಕೊಳ್ಳುತ್ತ, 
ಕ್ರಿಸ್ತ ಜನನದ ಕಥೆಯನ್ನು ಕಿವಿಯಲ್ಲಿ 
ನಿಸುಗುಟ್ಟುತ್ತ ಕಳೆದಿದ್ದೆ ವು....ಆ ಕ್ರಿಸ್ತ 
ನನ್ನು ಬೆಳಗ್ಗೆ ಕಾಣುವೆ ಎಂದು ನಿದ್ರಾಪರ 
ವಶಳಾದೆ. 

ಬಾಗಿಲ "ಕಟ ಕಟ' ಶಬ್ದ ನನ್ನನ್ನು 
ಎಚ್ಚರಿಸಿತು. ಆಸ್ಪತ್ರೆಯ ಸೂಲಗಿತ್ತಿ 
ನನ್ನನ್ನು ಎಬ್ಬಿಸಿ “ಬಾ” ಎಂದು ಗಟ್ಟಿ 
ಯಾಗಿ ಕರೆದು "ನೀನೊಂದು ಅಗತ್ಯ ಕೆಲಸ 
ಈಗಲೇ ಮಾಡಬೇಕಾಗಿದೆ' ಎಂದು ನುಡಿ 
ದಳು. 

ಅವಳನ್ನು ಅವಸರದಿಂದ ಹಿಂಬಾಲಿಸಿದೆ. 
ಅಷ್ಟರಲ್ಲಿ ಈಗ ತಾನೇ ಹುಟ್ಟಿದ ಮಗುವಿನ 
ಅಳುವ ಶಬ್ದ ಕೇಳಿಬಂತು. ಹೆರಿಗೆ ಕೋಣೆ 
ಹೊಕ್ಕಾಗ, ಮಂಚಕ್ಕೆ ಕಟ್ಟಿಹಾಕಿದ ಹೆಂಗ 
ಸೊಬ್ಬಳು ಕುಳಿತುಕೊ ಳ್ಳುವು ದಕ್ಕೆ 
ಹೋರಾಡುತ್ತಿದ್ದಳು. "ಬೇಡಾ- ಬೇಡಾ' 
ಎಂದು ಸ್ಥಳೀಯ ಭಾಷೆಯಲ್ಲಿ ಬೊಬ್ಬಿಡು 
ತಿ, ದ್ದ ಳು. 

ಇಪ್ಪತ್ತರ ವಯಸ್ಸಿನ ಆ ಸೂಲಗಿತ್ತಿ 
ಕೂದಲನ್ನು ಜಡೆ ಕಟ್ಟಿಕೊಂಡು, ಕಪ್ಪು 


48 
ಮೊಡನೆ ತುಂಬಿದ ಮುಖದನಳಾಗಿದ್ದೆ ಳು. 
ದೊಡ್ಡ ಬಾಟ್ಲಿ ಯಿಂದ ಐಯೊಡಿನನ್ನು ಏಳು 
ಸೊಟ ವಿತಾಟರಿನ ಸೂಜಿಯ ಮೂಲಕ 
ಸಿರಿಂಜಿಗೆ ಎಳೆಯುವುಡಕ್ಕೆ ಶುರು ಮಾಡಿ 
ದಳು, ಅವಳು--ಆ ಹೆಂಗಸಿನ ಗರ್ಭಪಾತ 
ಕ್ಕಿರುವ ಔಷಧಸಾಧನಗಳೆಲ್ಲ ವ್ಯರ್ಥ 
ವಾಯಿತು. ಎಂಟು ತಿಂಗಳ ಗರ್ಭಿಣಿ ಆ 
ತಾಯಿಗೆ ಈಗಾಗಲೇ ಒಂದು ಮಗು ಇದೆ. 
ಚೀನಾದ ಕುಟುಂಬ ನಿಯಂತ್ರಣ 
ಕಾನೂನು ಪ್ರಕಾರ ಎರಡನೆಯ ಮುಗು 
ಅಸರಾಧ. ಸ್ಥಳೀಯ ಕುಟುಂಬ ಯೋಜ 
ನಾಧಿಕಾರಿ ಆ ಹೆಂಗಸನ್ನು ಬಂಧಿಸಿ ಈ 
ಆಸ್ಪತ್ರೆಗೆ ತಳ್ಳಿದ್ದಾರೆ. ಆ ತಾಯಿಗೆ ಗರ್ಭ 
ಪಾತಕ್ಕಿರುವ ರಿವಾನೊಲ್‌ ಇಂಜೆಕ್ಷನ್‌ 
ಚುಚ್ಚ ಲಾಯಿತು. ಆದರೆ ಜೀವಂತ ಮಗು 
ಹುಟ್ಟಿತು. ಛಳಿ ಶುಂಬಿದ ದೂರದ ಶೌಚ 
ಗೃಹದಿಂದ ಅಳುವ ಕೀಚಲು ಧ್ವನಿ ಆ 
ಮಗುವಿನದ್ದೆ € ಆಗಿಡೆ' ಎಂದು ವಿವರಿಸಿದಳು. 

ಮುಂದುವರಿದು ಆಕೆ ಹೇಳಿದಳು 
"ಅದನ್ನು ಗುಂಡಿ ತೋಡಿ ಹೂತುಹಾಕು' 
ಎಂಬುದಾಗಿ, ಅದಕ್ಕಾಗಿರುವ ಆಳನ್ನು 
ಕೇಳಿದೆ. ಸಮೀಪದ ಸಣ್ಣ ಗುಡ್ಡ ಇಂತಹ 
ಮಕ್ಕಳಿಗೆ ಅನಧಿಕೃತ ಶ್ಮಶಾನವಾಗಿ ಪರಿ- 
ಗಣಿಸಲ್ಪಡುತ್ತಿದೆ. "ಧಾರಾಕಾರವಾಗಿ ಜಡಿ 
ಮಳೆ ಬರುತ್ತಿರುವಾಗ ಹೇಗೆ ಹೂಳಲಿ?' 
ಎಂದು ಬಿಟ್ಟುಹೋಗಿದ್ದಾನೆ.* ಎಂದು ಗತ 
ಪುರಾಣ ಹೇಳಿದಳು. 

ಈಗ ನನಗೆಲ್ಲ ಅರ್ಥವಾಯಿತು. "ಗರ್ಭ 
ಪಾತದ ಯಾವ ಶಿಶು ವೂ ಬದುಕ 
ಬಾರದು' ಎಂದು ನೋಡಿಕೊಳ್ಳುವುದು 
ಜವಾಬ್ದಾರಿ ಹೊತ್ತ ಪ್ರಸವಶಾಸ್ತ್ರತಜೆ 


ಇ 
ಯಾದ ನನ್ನ್ನ ಕರ್ತವ್ಯವಾಗಿತ್ತು. ಅದಕ್ಕಿ 


43 

ರುವ ಸಾಧನ ಐಯೊಡಿನ್‌ ಅಥವಾ ಆಲ್ಫೋ 
ಹಾಲ್‌ ಇಂಜೆಕ್ಷನ್‌ ಮಗುವಿನ ನೆತ್ತಿಯ 
ಮೆತ್ತಗಾದ ಭಾಗಕ್ಕೆ ಆಳವಾಗಿ ಚುಚ್ಚುವು 


ದಾಗಿದೆ, ಕೆಲವೇ ಸೆಕೆಂಡುಗಳಲ್ಲಿ ಮೃತ್ಯು 
ಬಂದೇ ಬರುತ್ತದೆ. 


ಇದು ಕಾನೂನು : 

ಸೂಲಗಿತಿ, ಸಿರಿಂಜನ್ನು ನನ್ನತ್ತ ಚಾಚಿ 
ದಳು, ನಾನು ಗಾಬರಿಯಿಂದ ಮರಕಟ್ಟಿ 
ದಂತಾದೆ. ಮೂರು ತಿಂಗಳೊಳಗಿನ ಗರ್ಭ 
ಪಾತ ನಡೆಸುವಾಗ ನಾನು ಹಿಂಜರಿಯುತ್ತಿರ 
ಲಿಲ್ಲ. ಆದರೆ ಇದು ಹಾಗಲ್ಲ. ನಾನು ಈ 
ಆಸ್ಪತ್ರೆ ಸೇರಿದ ಕಳೆದ ಒಂಡು ವರ್ಷದಲ್ಲಿ 
ನನಗಿಂತಲೂ ಹಿರಿಯ ವೈದ್ಯರು ಇಂತಹ 
ಕೆಲಸ ನಡೆಸುವಂತೆ ನಾನು ನೋಡಿ 
ಕೊಂಡಿದ್ದೆ. 

ಸಮಾನದ ಹಾಸಿಗೆಯಲ್ಲಿದ್ದ ಆ ಮಗು 
ವಿನ ತಾಯಿ ನನ್ನನ್ನು ಪ್ರಾರ್ಥನಾ ದೃಷ್ಟಿ 
ಯಿಂದ ನೋಡುತ್ತಿದ್ದಳು. ಆ ಇಂಜೆಕ್ಷನ್‌ 
ಸೂಜಿ ಯಾವುದಕ್ಕಿದೆ ಎಂಬುದನ್ನ ವಳು 
ಅರಿತಿದ್ದಳು. ಅದು ಎಲ್ಲ ಹೆಂಗಸರಿಗೂ 
ಗೊತ್ತು. "ಕರುಣೆ ತೋರಿ' ಎಂದಳತೊಡ 
ಗಿದಳು. 

ತಾಯಿ ಅಳುತ್ತಿರುವಾಗಲೇ ನಾನು ಛಳಿ 
ಶುಂಬಿದ ಶೌಚಾಲಯ ಸೇರಿದೆ, ಅಲ್ಲಿ ಉಸಿ 
ರಾಡಲಿಕ್ಸಾಗದಷ್ಟು ಕಡುಛಳಿ ಇತ್ತು. "ಸತ್ತ 


೩ 
ಮಕೃಳು' ಎಂದು ಬರೆದ ಚೀಲಗಳ ಕಸದ 


ರಾಶಿಯಲ್ಲಿ ಇನ್ನೊಂದು ಕಪ್ಪು ಚೀಲವನ್ನು 
ಎಸೆಯ ಬಂದಿದ್ದರು, ಅದರೆ ಆ ಚೀಲ 
ಅಲುಗಾಡತೊಡಗಿತು. ಚಿಲದೊಳಗಿಂದ 
ಗಟ್ಟಿಯಾಗಿ ಆಳುವ ಕೀರಲು ಸದ್ದು ಕೇಳಿ 


ಪುಸ್ತಕ ಸ 


ಬರುತ್ತಿತ್ತು. ನಾನು ಸೂಲಗಿತ್ತಿಗೆ ವಿನಯ 
ದಿಂದೆ ಆ ಚೀಲವನ್ನು ತಿಕಿಯಹೇಳಿದೆ. 
ತಿಂಗಳು ತಡಿ | ಮೊದಲೇ ಹುಟ್ಟಿ ದ. 
—ಜೀವನ-ಮರಣ'ಗಳ ನಡುವೆ ೬ 
ಲಾಡುವ, ಜೀವಚ್ಛವ ಎಂದದನ್ನು ಭಾವಿ 
ಸಿದ್ದೆ. ಅದಕ್ಕೆ ಬದಲಾಗಿ ತುಂಬಿ ಚಂಡೆ 
ತಸ್ಯ ಎರಡು ಳೆ. ಜಿ. ಭಾಕಡ್ಡ| ' 
ತನ್ನ ಎರಡೂ ಮುಷ್ಠಿ ಗಳನ್ನು ಆಡಿಸುತ್ತಿ ' 
ರುವ ಜೀವ ತನ್ನ ad ಒದೆಯು ? 
ತ್ತಿದೆ. ಅದರ ತುಟ ಸ್ವಚ್ಛ ತ್ಸೆಗಾಳಿ ಇಲ್ಲದ್ದೆ \ 
ಗ ಸ್ವಲ್ಪ ಕಂದು ಬಣ್ಣ ನಂಜಿ. 
ಮಗುವಿನ ತಲೆಯನ್ನು. ಒಂದು ಕೈಯಿಂದ ' 
ಮೃದುವಾಗಿ ಪೂಸಿದೆ. ಇನ್ನೊಂಡು ಕೈ 
ಯಿಂದ ನೆತ್ತಿಯ ಮೃದು ಭಾಗವನ್ನು ( 
ಬೆರಳಿಂದ ಮುಟ್ಟಿದೆ. ಅಲ್ಲಿಯ ಚರ್ಮ! 
ಆಶ್ಚರ್ಯಕರವಾಗಿ ಬಿಸಿಯಾಗಿತ್ತು. ಅದು ' 
ಕಿರುಚಿದಾಗ ಆ ಭಾಗ ತಡಸಡಿಸುತ್ತಿತ್ತು. 
ನನ್ನ ಹೃ ದಯ ಬಡಿತ ಹೆಚ್ಚಾಗುತ್ತ ಬಂತು. 
ಡು ಜೀವ; ಜೀವಂತ ಮಾನವ!” 
ನಾನು ಯೋಚಿಸಿದೆ ಛಳಿ ತುಂಬಿದ ನೆಲ" 
ದಲ್ಲಿ ಇದು ಸತ್ತೇ ಹೋಗುತ್ತದೆ. 
ಇನ್ನೊಂದು ಭಾಗದಲ್ಲಿದ್ದ ಹೆರಿಗೆ ಕೋಣೆ | 
ಯಿಂದ ಅದರ ತಾಯಿ ಕೂಗಿದಳು" 
“ಡಾಕ್ಟರೆ ಶ್ರ ನಿಲ್ಲಿಸಿ ; ದಯವಿಟ್ಟು ನಿಲ್ಲಿಸಿರಿ.'' 
ಮಿಡ್‌ವೈಫ್‌ ಸಿದ್ಧವಾದ ಗ್ಲಾಸ್‌. 
ಸಿರಿಂಜನ್ನು ನನ್ನ ಕೈ ಯಲ್ಲಟ್ಟ ಳು. ವಿಸ್ಮ "ಯಃ 
ಕರವಾಗಿ pi ತ ಯಮ "ಇದು ನನ್ನ 
ನಿತ್ಯದ ಕೆಲಸ' ಎಂದು ನನ್ನಷ್ಟಕ್ಕೆ ಕೇ ಹೇಳಿ! 
ಕೊಂಡೆ, "ಇದು ತಪ್ಪಲ್ಲ; ಇನ್ನು ನನ್ನ. 
ಕರ್ತವ್ಯ ಪಾಲನೆ. 
ಆ ಮಗು ಬಲವಾಗಿ ಕಾಲಿಂದ ಒದಿ 
ಯಿತು. ಏನಾಶ್ಚರ್ಯ! ನನ್ನ ಕೈಯಲ್ಲಿದ್ದ" 


pe 


ಕರ್ತವ್ಯದ ಪ್ರಶ್ನೆ 


| ಇಂಜೆಕ್ಷನ್‌ ಸಿರಂಜ" ಕೆಳಗೆ ಬಿದ್ದು ಮಗು 
ವಿನ ಹೊಟ್ಟೆ ಯಸ 
ಯಿತು. ನಾನು ಬೆಚ್ಚಿ ಬಿದ್ದೆ. 


ಮಾಪವೆ ್‌ ಒಡೆದು 
"ಇಂದು 
ಕ್ರಿಸ್‌ಮಸ್‌ ಈವ್‌! ಈ ಪುಣ್ಯ ದಿನದಂದು 
ನಾನು ಇಂತಹ ಫೋರ ಪಾಪ ಮಾಡ 
ಲಾರೆ!' 

ನಾನು ಮಗುವಿನ ತುಬಯ ನ್ನು 
ತೋರ್ಚಿರಳಿಂದ ಪೂಸಿದೆ. ಅದು ತನ್ನ ತಲೆ 


: ಯನ್ನು ತಿರುಗಿಸಿ ಬೆರಳನ್ನು ಚೀಸತೊಡ 


ಗಿತು. "ಅದು ಹಸಿದಿದೆ' ; ಬದುಕಬಯಸು 
ತ್ತಿದೆ ಎಂದು ಯೋಚಿಸಿದೆ. 

"ಈ ಮಗುವನ್ನು ಪ ತ್ರಸೂತಿಗೃಹಕ್ಕೆ 
ಕೊಂಡುಹೋಗಿ ಶೀಘ್ರ,ಶುಶೂ ಸೆ ಮಾಡು- 
ಅದಕ್ಕೆ ನಾನು ಮೇಲಿ ಎಚಾರಕರ ಅನುಮತಿ 
ಯನ್ನು ತೆಗೆದುಕೊಂಡು ಬರುತ್ತೇನೆ' ಎಂದು 
ಮಿಡ್‌ನೈಫ್‌ ಗೆ ಹೇಳಿ ಹೊರಟಿ. 

ವಯಸ್ಸಿನಲ್ಲಿ ಐವತ್ತರ ಉತ್ತರಾರ್ಧ 
ದಲ್ಲಿರುವ ಹಿರಿಯ ಮಹಿಳೆ ನಮ್ಮ ಮೇಲಿ 8 
ಚಾರಕಿ, ಎರಡು ಮಕ್ಕಳ ತಾಯಿ ಈ 
ಮಗುವಿಗೆ ಕೇಡು ಬಯಸಳು ಎಂದು ದೃಢ 
ವಾಗಿ ನಂಬಿದೆ. ಮಧ್ಯರಾತ್ರಿಯ ಎರಡು 
ಗಂಟಿಯ ಸಮಯ, ಮೇಲ್ವಿಚಾರಕಿ ಮನೆ 
ಬಾಗಿಲು ಶಟ್ಟಿದೆ. ನಿದ್ದೆಕಣ್ಣಲ್ಲಿದ್ದಾ ಕೆ 
ಗರಗರ ಸದ್ದು ಗೈವ ಬಾಗಿಲು ತೆರೆದಾಗ 
ನಾನು ಸಂಕ್ಷೇಪವಾಗಿ ಹೇಳಿದೆ. “ನಾವು 
"ಕೈವನಾಲ್‌' ಇಂಜೆಕ್ಷನ್‌”. ಕೊಟ್ಟರೂ 
ಗರ್ಭಪಾತವಾಗಡೆ, ಗಂಡುಮಗು ಜೀವಂತ 
ಹುಟ್ಟಿದೆ. ಆ ಮಗುವನ್ನು ಶೀಘ್ರ 
ಶುಶ್ರೂಸೆಗೆ ಕಳಿಸಲೇ?” 

"ಎಸ್ಟಕ್ಳೂ ಸಾಧ್ಯವಿಲ್ಲ. ' ಅವಳು ಹಾಸಿಗೆ 
ಹರೇ" Ko Hr "ಇದು ಎರಡನೇ 
ಮಗು.' 


ಬ 


ತತ 


"ಆದರೆ ಅದು ಆರೊ ಗ್ಯ ವಾಗಿದೆ. 
ದಯವಿಟ್ಟು ಬಂದು ನೋಡುವಿರಾ? 


ಸ ಲ್ಪ ಮೌನವಾಗಿದ್ದು ಕೋಪದಿಂದೆ 
ಉತ್ತರಿಸಿದಳು--"ಈ ವಿಚಾರದಲ್ಲಿ ಯಾಕೆ 
ನನ್ನನ್ನು ಕಾಡುತ್ತೀಯಾ? ಸರ್ಕಾರದ 
ನೀತಿ ನಿನಗೆ ಗೊತ್ತಿದೆ.' 

ಅವಳ ಸ ರವೇ ನನ್ನನ್ನು ಭಯಗೊಳಿ 
ಸಿತು. "ಕ್ಷವಿಸಿಸಿ' ಎಂದು ಹೇಳಿ ಗೇಟು ಹಾಕಿ 
ಕೊಂಡು ಹೊರಟಿ, 

ಮರುದಿನದ ಸ್ಟಾಫ್‌ ಮಿಾಟಿಂಗ್‌ನಲ್ಲಿ 
--ಸಂತಾನ ನಿಯಂತ್ರಣ ಕಾರ್ಯ ಬಹು 
ಮು ಖ್ಯ ವಾ ದುದೆಂಬುದ ನ್ನು ನಮ್ಮ 
ಮೇಲಿ ಚಾರಕಿ ಪುನಃ ಪುನಃ ಒತ್ತಿ ಹೇಳಿ 
ದರು. ಅವರು ಆಗಾಗ್ಗೆ ಹೇಳುತ್ತಿ ದ್ದ ರು. 
"ನೆರಿ ಆಸ್ಪತ್ರೆಯ ಜವಾನನೊಬ್ಬ ಸರ್ಕಾರದ 
ಪರ್ಮಿಟ್‌ ಇಲ್ಲದ್ಕೆ ಮಗುವಿನ ಜನನಕ್ಕೆ 
ಆಸ್ಪದ ಕೊಟ್ಟ ಅಪರಾಧಕ್ಕಾಗಿ ಕಠಿಣ 
ಜೈಲುವಾಸ ಅನುಭವಿಸುತ್ತಿ ದ್ದಾನೆ. ಇತ್ತಿ 
ಜಿಗೆ ಅಂತಹ ಭಯಂಕರ ಘಟನೆ ಜವಾನ 
ನಿಂದಾಗಿದೆ.' 

"ಅವನೊಬ್ಬ ಹೆಚ್ಚು ಮಾತಾಡದ, 
ಐವತ್ತು ವಯಸ್ಸಿನ ಕುರೂಪಿ ಜವಾನ. 
ಅವನ ಏಕಮಾತ್ರ ಕೆಲಸ. ಎಳೆಯ ಮಕ್ಕ 
ಳನ್ನು ಹೊಂಡ ತೋಡಿ ಹೂಳುವುದು. 
ಒಂದು ಶಿಶುವಿನ ಹೆಣದೆ ಗಂಟನ್ನು ಹೂತು 
ಬಂದರೆ ಮೂವತ್ತು ಯುವಾನ್‌ 
(ರೂ. ೧೩೦/-) ಸಿಗುತ್ತದೆ. ಅವನು 
ಸರಾಸರಿ ನಾಲ್ಕು ಮಕ್ಕಳನ್ನು ದಿನಕ್ಕೆ 
ಹೂಳುತ್ತಾನೆ. ಪ್ರತಿಫಲವಾಗಿ ಬರುವ ಹಣ್ಕ 
ಡಾಕ ರರ ಸಂಬಳದೆ ಇಮ್ಮಡಿ ಮಾರುತ್ತ ಡಿ, 
ನನ್ನ ಸಹೋದ್ಯೋಗಿಯ ಹತ್ತಿರ "ಯಾಕೆ 


ಹೀಗೆ? ಎಂದು ಕೇಳಿದೆ. ಏಕೆಂದಕೆ_-ಆ 


4೪ 


ಕೆಲಸ ಮಾಡಲು ಅವನಲ್ಲಜಿ ಯಾರೂ 
ಒಪ್ಪುವುದಿಲ್ಲ. ಆ ಕೆಲಸದ ಹೆಚ್ಚಿನ ವಿವರ 
ಕೇಳಿದಾಗ ಆಕೆ ಹೇಳಿದಳು "ಎನೊ ಗೆ ವೇಳೆ 
ಗರ್ಭಪಾತ ವಿಫಲವಾದಾಗ, ಆತನ ಕೆಲಸ 
ಜೀವಂತ ಮಗುವನ್ನೆ ಹೂಳಬೇಕು. 
ಆನಂತರ ಏನಾಗುತ್ತದೋ ಏನೋ? ಅಂತು 
ಸಂತಾನ ನಿಯಂತ್ರಣ ಕಾನೂನನ್ನು ಅಕ್ಷರಶಃ 
ಪಾಲಿಸಲೇಬೇಕು. 

ನನ್ನ ಸಹೋದ್ಯೋಗಿ ಇ ನ್ಹೊಂದು 
ಘಟನೆ ತಿಳಿಸಿದಳು. ಒಂದೆರಡು ವಾರಗಳ 
ಹಿಂದೆ, ಸೂಲಗಿತ್ತಿ ಯೊಬ್ಬಳು ಗರ್ಭಪಾಶ 
ವಾದ ಹಿಂಡ ಒಂದನ್ನು ಹೂಳುವುದಕ್ಕೆ 
ಜವಾನನಿಗೆ ಕಳಿಸಿದಳು. ಆತ ತಾತ್ಕಾಲಿಕ 
ವಾಗಿ ಮಾಳಿಗೆಯ ಮೆಟ್ಟಲಡಿಯಲ್ಲಿ 
ಮುಚ್ಚಿಟ್ಟು ಹೊರಹೋದ. ಅಸ್ಟರಲ್ಲಿ 
ಆ ಶಿಶು ಜೇತರಿಸಿ ಅಳುವುದಕ್ಕೆ ಶುರು 
ಮಾಡಿತು. ನಿತ್ಯದಂತೆ ಪೋಲಿಸರು ಮಗಂ 
ಕಿರುಚುವುದ ನ್ನು ಕೇಳಿ ಮೇಲಿ ಜಾರಕಿ 
ಯನ್ನು ಪ್ರಶ್ನಿ ಸಿದ. "ಅದು ಕಾನೂನು 
ಬಾಹಿರ ಶಿಶು. ಅದನ್ನು ಹೂರಲಿಕ್ಕೆ ಕಳಿಸಿ 
ದ್ದೆ "ವೆ, ಜವಾನನನ್ನು ಈಗಲೇ ಕರೆಸಿ ತನ್ನ 
ಕೆಲಸ ಮಾಡುನಂತೆ ನಾನು ನೋಡಿ 
ಕೊಳು ತ್ರೈ ೇನೆ' ಎಂದು ಹೇಳಿ ಕಾನೂನನ್ನು 
ಸರಿಯಾಗಿ ಪಾಲಿಸದ ಕ್ಕೆ. ಕಮೆ ಕೇಳಿ 

ಎಕ ಬು 

ದರು. 

ನಂತರದ ಸ್ಟಾಫ್‌ ಮಾಟಿಂಗಿನಲ್ಲಿ 
ಸೂಚನೆ ಕೊಡಲಾಯಿತು. "ಇನ್ನು ಮುಂಜಿ 
ಗರ್ಭಪಾಶವಾದ ಕೂಡಲೇ ಆ ಪಿಂಡವನ್ನು 
ಹಾಗೆಯೇ ಹೂಳುವುದಕ್ಕೆ ಕಳಿಸಬೇಡಿ, 
ಅದು ಜೀವಂತವಾಗಿರಲೂ ಸಾಕು. ಅದಕೆ 
ಮಾರಕ ಇಂಜೆಕ್ಷನ್‌ ಕೊಟ್ಟು ಹೂಳುವು 
ದಕ್ಕೆ ಕಳಿಸಿ, 


ಪುಸ್ತ ಕ ಪ್ರಪಂಚ ' 


ಈಗ್ಯ ನಾನು ಮುಂಜಾಗರೂಕತೆ ತೆಗೆದು 
ಕೊಂಡು ಪ್ರಸೂತಿ ಗೃಹಕ್ಕೆ ಸಾಗಿದೆ. 


ಛಳಿಗಾಳಿಯಿಂದ ಮುಖವೆಲ್ಲ ಒರಟಾಗಿ ' 
ರುವ ರೈತನೊಬ್ಬ ನನ್ನ ಕೈಯನ್ನು ಗಟ್ಟಿ [3 
ಯಾಗಿ ಹಿಡಿದು ನಿಲ್ಲಿಸಿ "ಡಾಕ್ಟರೇ, ಈ 
ಗಂಡು ಮಗುವಿಗಾಗಿ ಮೊದಲಿಂದಲೇ ' 
ಬಹುವಾಗಿ ಬಯಸಿದ್ದೆ ವು. ದಯಮಾಡಿ | 
ಅದನ್ನು ಕೊಲ್ಲಬೇಡಿ' ಎಂದು ದೈನ್ಯದಿಂದ: 
ಕಣ್ಣೀರು ಸುರಿಸುತ್ತ ಬೇಡಿಕೊಂಡ... ' 

ಅನನಿಂದ ಬಿಡಿಸಿಕೊಂಡು ಮುಂದು ' 
ವರಿದು ಶೌಚಾಲಯಕ್ಕೆ ಹೋದಡೆ. ಈಗಲೂ ' 
ಆ ಮಗು ನೆಲದ ಮೇಲೆ ಜೀವಂತವಾಗಿದೆ. 
“ನಾನು ಹೇಳಿದಂತೆ ಏಕೆ ಮಾಡಲಿಲ್ಲ?” 
ಎಂದು ಮಿಡ್‌ವೈಫನ್ನು ಕೇಳಿದೆ. "ಈ 
ಮಗುವನ್ನು ಯಾವನು ಹೆಕ್ಕಿಕೊಂಡು 
ಹೋಗುತ್ತಾನೆ?' ಅವಳ ಯೋಚನೆ "ಈ | 
ಮಗುವನ್ನು ಬದುಕಲಿಕ್ಕೆ ಯಾರು ಬಿಡು | 
ತ್ತಾರೆ' ಎಂಬುದಾಗಿತ್ತು. 

ಅವಳು ವಿಸ್ಮಯದಿಂದ ನೋಡುತ್ತಿರು : 
ವಾಗ್ರ ಆ ಅಳುವ ಮಗುವನ್ನು ಎತ್ತಿ ! 
ಕೊಂಡು ಪ್ರಸೂತಿ ಗೃಹಕ್ಕೆ ಹೋಡೆ. | 
ಕೆರುಚುತ್ತಿರುವ ಶಿಶುವನ್ನು ಮೃದುವಾದ 
ಹಾಸಿಗೆಯ ಮೇಲೆ ಇಟ್ಟಿ . 


ಈ ಕೆಲಸ ನಾನು ಮಾಡಲಾರೆ: 
ಅಲ್ಟ್ಪ್ರಾವ್ಫೊಲೆಟ್‌ ಹೀಟ್‌ ಲ್ಯಾಂಪಿನಡಿ 
ಯಲ್ಲಿಟ್ಟು, ಆಕ್ಸಿಜನ್‌ ಟ್ಯೂಬನ್ನ್ನು ' 
ಮೂಗಿನ ಕೆಳಭಾಗಕ್ಕಿಟ್ಟಾಗ ಮಗುವಿನ ' 
ಕೈ ಕಾಲುಗಳು ನಸುಕೆಂಪಾದುವು, ಮೃದು ' 
ವಾದ ಹಾಸಿಗೆಯ ಮೇಲೆ ಮಗುವನ್ನು . 
ಬೆಚ್ಚಗಾಡ ಹೊದಿಕೆಯಿಂದ ಸುತ್ತಿದೆ. 


ಕರ್ತವೈದ ಪ್ರಶ್ನೆ 


ಅಷ್ಟರಲ್ಲಿ ಮಿರ್ಡನ ಫ್‌ ಇನ್ನೊಂದು 
| ಇಂಜೆಕ್ಟ್‌ ತಯಾರಿಸಿದಳು. ಈಗಿನದು 
ಅಲ್ಪಕಾಲ" ಇಂಜಿಕ್ಟನ್‌, ಅದನ್ನೊಂದು 
` ಟ್ರೇದಲ್ಲಿಟ್ಟು ಹಾಸಿಗೆಯ ಬದಿಗಿಟ್ಟಳು. 
ಮಗುವಿನ ತಾಯಿ "ದಯಮಾಡಿ ಈ ಕೆಲಸ 
ಮಾಡಬೇಡಿ' ಎಂದು ಮತ್ತೊಮ್ಮೆ ದೈನ್ಯ 
ದಿಂದ ಅತ್ತಳು. ಮಂಚದ ಸರಳನ್ನು ಹಿಡಿದು 
: ಕೊಂಡು ಮುಂಜಿಬರುತ್ತ ಮಗುವನ್ನು 
ಸೆಳೆಯಬಂದಳು. ನಾನಾಗ ಅವಳತ್ತ ಬಂದು 
ತಡೆದೆ. 
= "ಶಾಂತಳಾಗು ತಾಯೀ”? ಎಂದು 
ಅವಳನ್ನು ದಿಂಬಿಗೆ ಒರಗುವಂತೆ ಮಾಡಿದೆ. 
ಮೆಲ್ಲು ಡಿಯಲ್ಲಿ ನಾನವಳಿಗೆ ಹೇಳಿಜಿ. "ನಿನ್ನ 
ಮಗುವಿಗೆ ಕೇಡು ಮಾಡುವುದಿಲ್ಲ. ನಾನು 
ಸಹಾಯಮಾಡಲು ಪ್ರಯತ್ನಿ ಸುತ್ತಿರುವೆ.' 
ಎಂದಾಗ ಆಕೆ ಅಳಲಿಕ್ಕೆ ಶುರುಮಾಡಿ 
"ಪ್ರಿಯ ಡಾಕ್ಟರ್ರೇ, ಜೀವನಪರ್ಯಂತ 
ನಾನು ನಿಮಗೆ ಕೃ ತ ಜ್ಞ ಳಾ ಗಿರುವೆ' 
ಎಂದು ಕಣ್ಣಿ (ಕೊರಸಲಿಕ್ಕೆ ಶುರುಮಾಡಿ 
ದಳು. 

ಅಸ್ಟರಲ್ಲಿ ಸೂಲಗಿತ್ತಿ ಕ್ಲಿಪ್‌ 
''ಜೋರ್ಡನ್ನು ಹಿಡಿದುಕೊಂಡು ಬಂದಳು. 
"ಏನನ್ನು ಬಕೆಯಲಿ. ಈ ಕೇರ್ಸಶೀಟ 
ನಲ್ಲಿ? ಈ ವರೆಗಿನ ರಿಪೋರ್ಟನಲ್ಲಿ ಮಧ್ಯ 
ರಾತ್ರಿ ೧-೩೦ಕ್ಕೆ ಒಂದು ಜೀವಂತ ಗಂಡು 
ಮಗುವಿನ ಹೆರಿಗೆ' ಎಂದು ಬರೆದಿದೆ. ಈ 
ಚಾಟರ೯ ನ್ನು ಭರ್ತಿ ಮಾಡಿ ನಾನು 
ಮನೆಗೆ ಹೋಗಬೇಕಾಗಿದೆ. ಎಂದಾಗ 
'ಯಾವುದನ್ನೂ ಬಕೆಯಚೇಡ'ಎಂದು ನಾನು 
ಕಟ್ಟುನಿಟ್ಟಾಗಿ ಹೇಳಿದೆ. ಸೋತು ಸುಣ್ಣ 
' ವಾದ ಮಿಡ್‌ವೈಫ್‌ ಹಾಗೆಯೇ ಮನೆಗೆ 
ಸಾಗಿದಳು. 


ನಾನು ಮಗುವಿನತ್ತ ನೋಡಿದೆ. ಅದರ 
ಮುಗ್ಗ ಮುಖ; ಕಪ್ಪುಗುಂಗುರು ಎಳೆ 
ಕೂದಲುಗಳಿಂದ ಸುತ್ತುವರಿದಿದೆ. "ಇದರ 
ಜೀವನ---ದೇವರ ವರದಾನ' ನನಗರಿಸಿತು 
ಇದನ್ನು ಅಪಹರಿಸಲಿಕ್ಕೆ ಯಾರಿಗೂ 
ಹಕ್ಕಿಲ್ಲ” ಈ ಯೋಚನೆ ದೃಢವಾಗಿ 
ನನ್ನ ಮನಸ್ಸನ್ನಾ ವರಿಸಿತು. "ಇದನ್ನು 
ಇನ್ನಾರೋ ಹೇಳುತ್ತಿರುವಂತೆ ನನಗನಿಸಿತು. 
ದೇವರು ಈ ರೀತಿ ಮನುಷ್ಯರನ್ನು 
ಮಾತಾಡಿಸುತ್ತಾ ನೆಂದೂ ನನಗೆ ವಿಸ್ಮಯ 
ವಾಯಿತು. 

ನಂತರದ ಎರಡು ಗಂಟಿ ಮಗುವನ್ನು 
ಕಾಯುತ್ತಿ ದ್ದೆ. ಕ್ರಮೇಣ ಅದು ಮೈ ಮುರಿ 
ಯುವುದನ್ನು ಬಿಟ್ಟು ಶಾಂತ ನಿದ್ರೆ ಮಾಡ 
ತೊಡಗಿತು. 

ಕೊನೆಯದಾಗಿ, ಮೇಲಿ _ಚಾರಕಿಯನ್ನುು 
ಪುನಃ ನೋಡ ಹೋದೆ. "ನನ್ನನ್ನು 
ಕ್ಷಮಿಸಿರಿ, ಈ ಕೆಲಸ ನಾನು ಮಾಡಲಾಕೆ. 
"ಇದು ಕೊಲೆ' ಎಂದು ನನಗನಿಸುತ್ತದೆ. 
ಕೊಲೆಗಾರಳಾಗಲಿಕ್ಕೆ ನಾನು ಬಯಸುವು 
ದಿಲ್ಲ? 

ಮೆಲಿ ಚಾರಕಿ ಮಾತು ಗುಡುಗಿತು. 
"ನೀನು ನಿನ್ನನ್ನು ಪ್ರಸವಶಾಸ್ತ್ರಜ್ಞೆ ಎಂದು 
ಹೇಗೆ ಹೇಳಿಕೊಳ್ಳುತ್ತೀ? ಈ ಸಮಸ್ಯೆ 
ಯನ್ನು ತತಕ್ಷಣ ಬಗೆಹರಿಸಲೇಬೇಕು! 
ಎಚ್ಚರಿಕೆ! ಪದೇ ಪದೇ. ನನಗೆ ರಗಳೆ 
ಕೊಡಬೇಡ.' 

ನನ್ನ ಹೃದಯ ಬಡಿತ ಜೋರಾಯಿತು. 
ನಾನು ಪ್ರಸೂತಿ ಗೃಹಕ್ಕೆ ಹಿಂನಿರುಗಿಡೆ, 
ಮಗು ಈಗಲೂ ನಿದ್ರಿಸುತ್ತಿದೆ. ಆದರೆ 
ಬಾಯನ್ನು ಬೆರಳಿಂದ ಮುಚ್ಚಿದಾಗ ತಲೆ 
ತಿರುಗಿಸಿ ಬೆರಳನ್ನು: ಚೀಸತೊಡಗಿತು. 


4೬ 


"ಈಗಲೂ ಹಸಿವೆ, ಮುದ್ದುಮಗುನಿಗೆ' 
ಎಂದು ನಿಸುಗುಚ್ಟಿ ದೆ. ನನಗೆ ಕಣ್ಣಿರು 
ಬಂತು. 

ಕೂಡಲೇ "ನಾನು ಒಬ್ಬಂಟಿಗ? ಎಂದು 
ಭಯವಾಯಿತು. ನನ್ನ್ನ ತಂದೆಯವರ 
ನೆನಸಾಯಿತು. ಅವರು ನನಗೆ ಸಹಾಯ 
ಮಾಡಬಲ್ಲರೇ?' ಪಡಸಾಲೆಯ ಫೋನಿಗೆ 
ದುಡ್ಡುಹಾಕಿ ಅಪರರಾತ್ರಿಯಲ್ಲೂ 
ಡಯಲ್‌ಮಾಡಿದೆ. ತಂದೆತಾಯಿಯವರು 
ಒಂದೇ ಫೋನಿನಿಂದ ಕೇಳುತ್ತಿದ್ದರು. "ಜೀವ 
ವಾಣಿಯನ್ನು ನಾನು ಕೇಳುತ್ತಿದ್ದೇನೆ. 
ಇದು ಒಂದು ಜೀವ! ನಾನು ಕೊಲೆಗೆ 
ಪಾಲುಗಾರಳಾಗಲಾರೆ.' ಎಂದು ಹೇಳಿ 
ಮುಗಿಸಿದೆ. 


ಸುದೀರ್ಫ್ಥವರೌನ ಆನರಿಸಿತು. ಕೊನೆಯ 
ದಾಗಿ ನನ್ನ ಅಸ್ಸ ಮಾಶಾಡಿದರು. ಮೆಲು 
ದನಿಯಲ್ಲಿ "ನಾನು ನಿನ್ನ ವಿಚಾರದಲ್ಲಿ 
ಹೆಮ್ಮೆ ಪಡುತ್ತೆ "ನೆ." "ನಾನೂ ಸಹ' ಅಮ್ಮ 
ಅಳುತ್ತ ದನಿಗೂಡಿಸಿದರು. "ಆದರೆ ಜಾಗ 
ರೊಕಳಾಗಿರು. ಬರವಣಿಗೆಯಲ್ಲಿ ಯಾವು 
ದನ್ನೂ ಕೊಡಬೇಡ. ರೆಕಾರ್ಡು ಶುದ್ಧ 
ವಾಗಿಡು. ಪಾರ್ಟಿಯವರು ನಿನಗೆ ಉದಾ 
ಹರಣೆಯಾಗಬಲ್ಲ ಕಠಿಣಸಜೆ ವಿಧಿಸ 
ಬಹುದು,' 


ನನಗೆ ನೆನಪಾಯಿತು. ಚೀನಾದ 
ಸಾಂಸ್ಕತಿಕ ಕ್ರಾಂತಿ ಕಾಲದಲ್ಲಿ ನನ್ನ ತಂದೆ 
ಯನರನ್ನು ಬಂಧಿಸಿದ್ದ ರು, ನಾಕ ಎಂಟು 
ವರ್ಷದವಳಾಗಿದ್ದ. "ಅವರ ಅಪರಾಧಿ 
ಕ್ರಾಂತಿ ನಿರೋಧಿಯೆಂದಿನಿಸಿದ್ದ ಅಧಿಕಾರಿ 
ಯನ್ನು ಓಸಧಿ ಕೊಟ್ಟು ಬದುಕಿಸಿದ್ದ ಕೆ 
1 

ನನ್ನ "ತುಜೆಯನಂಗೆ ಸ; ಕ್ಷೆಯಾಗಿ ತ್ತು. 
ದೂರದ ಹಳಿ ಗಾಡಿಗೆ ಅವರನ್ನು ಗಡಿಪಾರು 


ಪುಸ್ತ ಕ ಪ್ರಪಂಹ 
} 


ಮಾಡಿದ್ದರು. ನನ್ನ ತಾಯಿಯನ್ನು ಕೂಲಿ | 
ಗಾರಳನ್ನಾಗಿ ಲೇಬರ್‌ ಕ್ಯಾಂಪಿಗೆ ಕಳಿಸಿ 
ದ್ದೆ ರು. ನಾಲ್ಕು ವರ್ಷದ ನನ್ನ ತಮ್ಮನನ್ನು 
ಮತ್ತು ನನ್ನನ್ನು ನಮ್ಮ ನೆಕೆಮನೆಯಲ್ಲಿಟ್ಟಿ' 
ದ್ದರು. ಆಗ ಶೋಚನೀಯ ಸ್ಥಿತಿಯಲ್ಲಿ 
ನಾನಿದ್ದೆ ವು. ನನ್ನ ತಾಯಿಗೆ ನೀಡಿದೆ ' 
ಚಿತ್ರಹಿಂಸೆ ಮತ್ತು ಉಪವಾಸಗಳ ಕಡು 
ಕಹಿ ಅನುಭವ ನಮ್ಮನೆನೆಹಿಂದ ಹೋಗಿಯೇ 
ಇಲ್ಲ. 

ನನ್ನ ನಿರ್ಧಾರ ನಡುಗತೊಡಗಿಶು. 
ಅಷ್ಟರಲ್ಲಿ ನನ್ನ ಅಪ್ಪ, ಫೋನಿನಲ್ಲಿ "ನೀನು 
ದೇವರ ಮಗಳು. ಹಾಗೆಯೇ ಈ ಮಗು ' 
ಕೂಡ, ನೀನು ಈ ಮಗುವನ್ನು ಕೊಂದರೆ 
ನಿನ್ನ ತಮ್ಮನನ್ನು ಕೊಂದಂತೆಯೇ.' 

ನಾನು ಬಾಡಿಹೋಗಿದ್ದೆ ... ಆದರೂ 
ಮೆಟರ್ನಿಟ ವಾರ್ಡಿಗೆ ಧಾವಿಸಿದೆ. ಅಲ್ಲೆಲ್ಲಾ 
ಅಸ ಸ ವೈಸ್ತ ಸವಾಗಿತ್ತು. ಪ್ರಸೂತಿಗೃಹಕ್ಕೆ 
ಬೀಗ ಹಾಕಿತ್ತು. ಮಗುವಿನ ತಂದೆ ಕಿರು 
ಚಾಡುತ್ತ ಬಾಗಿಲಿಗೆ ತಲೆ ಬಡಿದುಕೊಳ್ಳು 
ತ್ರಿದ್ದೆ "ನನ್ನ್ನ ಮಗುವನ್ನು ಕೊಲ್ಲಬೇಡಿ 
ಜೀಡಿ'--ಎಂದು ಕೂಗಾಡುತ್ತಿದ್ದ. ಹಿಂದಿನ 
ಬಾಗಿಲಿಂದ ನಾನು ಪ ್ರಸೂತಿಗೃಹ ಸೇರಿದೆ. 
ಅಲ್ಲಿ, ಮಗುವಿನ ಹಾಸಿಗೆಯ ಪಕ್ಕದಲ್ಲಿ 
ನನ್ನ ಮೇಲ್ವಿಚಾರಕಿ ಕೈಯಲ್ಲಿ ಇಂಜೆಕ್ಷನ್‌ 
ಸಿರಿಂಜ್‌ ಹಿಡಕೊಂಡು ನೆತ್ತಿಯ ಮೃದು 
ಭಾಗವನ್ನು ಬೆರಳಿಂದ ಹುಡುಕುತ್ತಿ ದ್ದರು. 
ಮಗುವಿನ ಹೊದಿಕೆ, ಆಕ್ಸಿಜನ್‌ ಟ್ಯೂಬ್‌ 
ಮುಂತಾದುವನ್ನು ತೆಗೆದುಹಾಕಲಾಗಿತ್ತು. 
ಆ ಮಗು ಭಯಂಕರವಾಗಿ ಅಳು 
ಕಿತ್ತು. 

"ಇಂಜೆಕ್ಷನ್‌ ಕೊಡಬೇಡಿ' ಎಂದು 
ಬೊಬ್ಬಿಡುತ್ತ ನಾನು ಸಿರೆಂಜನ್ನು ಕಿತ್ತು 


ಕರ್ತನೈದ ಪ್ರಶ್ನೆ 


ಕೊಂಡೆ. ಮೇಲಿ ಜಾರಕಿ ನನ್ನ ನ್ನು ದುರು 
ಗುಟ್ಟಿ ನೋಡಿ, ಚಸರಾ ದನಿಯಲ್ಲಿ 


ಹೇಳಿದರು. "ನೀನು ಹೀಗೆ ಅನಿದೇಯತೆ 
ತೋರಿದರೆ, ಇನ್ನು ನೀನು ಎಂದಿಗೂ 


ಡಾಕ್ಟರಿಕೆ ಮಾಡಲಾರೆ. 
ಇನನು ಡಾಕ್ಟರಿಕೆ ಮಾಡದಿದ್ದರೂ 
ಚಿಂತಿಲ್ಲ. ಸಣ್ಣಿ ಕೊಲೆಗಾರಳಾಗಲಾರೆ' 


- ಎಂದು ನಾನೂ ಉತ್ತರಿಸಿದೆ. ನನಗೊಂದು 


ಮಗುವನ್ನು ಸಡೆಯುವ ಹಕ ನ್ನು ಬಿಟ್ಟು 
ಕೊಡುವೆ. ಆದರೆ ನಾನೀ ಮಗುವನ್ನು 
ಕೊಲ್ಲಲಾರೆ.' ನನಗಾಗ ಯಿತು 
"ಯಾಕೀ ಮಗುವನ್ನು ದತ್ತು, ತೆಗೆದುಕೊಳ್ಳ 


' ಬಾರದು? 


"ನೀನು ಸಂಪೂರ್ಣ ತಲೆ ಕೆಟ್ಟಿವಳಾಗಿದ್ದಿ 
ಎಂದು ಗದರಿಸಿ ಮೇಲಿ )ಚಾರಕಿ, ಹೊರ 
ಹೋದಳು. ಪುನಃ ನಾನು ಮೆಗುವನ್ನೆ ತಿ, 
ಕೊಂಡು ಉಪಚರಿಸಿದೆ. ಆಕ್ಸಿಜನ್‌ 


ಟ್ಯೂಬನ್ನು ಜೋಡಿಸಿದೆ. ಅವನು ಸುಮ್ಮ 
ನಾದನು. ಅವನ ಕೆಂಬಣ್ಣ ಪುನಃ ಮೂಡಿ 


ಬಂತು. 

ಮರುದಿನ ಮುಂಜಾನೆ ಎಂಟು ಗಂಟಿಗೆ 
ಆಡಳಿತಾಧಿಕಾರಿ ಆಸ್ಪತ್ರೆಯ ಕಛೇರಿಗೆ 
ಬಂದರು. ಅವರಿಗೆ 'ನಡೆಡ ವರದಿಯನ್ನು 
ಕೊಡಲಾಗಿತ್ತು. ಕಛೇರಿಗೆ ನನಗೆ ಕರೆಬಂತು. 
"ನಿನ್ನ ಕರ್ತವ್ಯಪಾಲನೆಗೆ ನೀನೇಕೆ ಒಪ್ಪ 
ಲಿಲ್ಲ?' ಎಂದು ಆಕ್ಷೇಪಿಸಿದರು. "ಈ ಜನ 
ನಿನ್ನ ಸಂಬಂಧಿಕರೇ? ಅಥವಾ ನೀನವನರಿಂದ 
ಲಂಚ ತೆಗೆದುಕೊಂಡೆಯಾ ?' 

"ಅವರ ಭಾಷೆ ಮಾತಾಡಲಿಕ್ಕೆ ಸಹ ನನಗೆ 
ಬರುವುದಿಲ್ಲ. ಬೇಕಿದ್ದರೆ ನನ್ನ ಬಳಿ ಇದ್ದ 
ಹಣಕ್ಕಾಗಿ ಜಪ್ತಿ ಮಾಡಿಸಿ. 

ಅಸ್ಟರಲ್ಲಿ ಸ್ಸ ಳೀಯ ಕುಟುಂಬ 


ಯೋಜನಾ ಕಛೇರಿಯ ಹಿರಿಯ ಅಧಿಕಾರಿ, 


4d 


ಬೆಲೆ ಬಾಳುವ ಬ್ರೀಫ್‌ ಕೇಸನ್ನು ತೆರೆದು, 
ಒಂದು ಫೈಲನ್ನು ಕೊಂಕು ಜನನ 
ನಿಯಂತ್ರಣ ವಿಚಾರದ ನಿರ್ದೇಶನ 
ಷರತ್ತನ್ನು ಓದಿದರು. ಅದು ಹೀಗಿತ್ತು. 
"ಕುಟುಂಬ ಯೋಜನಾಧಿಕಾರಿಯ ಕರ್ತವ್ಯ 
ಪರಿಪಾಲನೆಗೆ ಅಡ್ಡಿ ಪಡಿಸುವವರು ಕಠಿಣ 
ಶಿಕ್ಷಾರ್ಹರಾಗುತ್ತಾರೆ.' 


ಓದಿಯಾದ ನಂತರ ಅತ ನನ್ನ ನ್ನ್ನು 
ತೀಕ್ಷ್ಣ ದೃಷ್ಟಿಯಿಂದ ನೋಡಿ ಹೇಳಿದೆ 
ಈ Ni ನಟರು ಕಾನೂನು 
ವಿರುದ್ಧ ಎಂದು ಈಗಲಾದರೂ ತಿಳಿಯಿತೇ?” 


"ನಾವಾರಿಗೂ ಇದನ್ನು ನಿರ್ಣಯಿಸಲು 
ಹಕ್ಕಿಲ್ಲ.' ನಾನೆಂಜಿ. 

ಆ ಮನುಷ್ಯನಿಗೆ ಕೋಪ  ವಿರಿತು, 
"ನಾವೀಗ ಸರ್ಕಾರದ ನೀತಿ ವಿಚಾರದಲ್ಲಿ 
ಮಾತಾಡುತ್ತಿದ್ದೇನೆ. ನೀನು ಸರ್ಕಾರೀ 
ಕಾನೂನನ್ನು ಮುರಿದಿದ್ದೀಯಾ 8 

"ನಾನು ಹಾಗೆ ಮಾಡಿದ್ದೆ ೇನೆಂದೆಣಿಸುವು 
ದಿಲ್ಲ.' 

ಬಹಳ ಒಳ್ಳೆಯದು. ನಾವೀಗ ಹೋಗಿ 
ಆ ಮಗುವಿಗೆ ಮಾರ ಕ ಇಂಜೆಕ್ಷನ್‌ 
ಕೊಡುವ. 

"ಇಲ್ಲ, ನಾನೊಪ್ಪು ವುದಿಲ್ಲ.” "ಹಾಗಾದಕೆ 
ನೀನು ಕಾನೂನನ್ನು ಮುರಿದೆ ಎಂದು ಒಪ್ಪಿ 
ಕೊಂಡೆ. ಇದಕ್ಕಾಗಿ ಈಗಲೇ ನಿನ್ನನ್ನು 
ಬಂಧಿಸಲಿಕ್ಸೆ ನನಗಧಿಕಾರ ಇದೆ. 

ಗಾಬರಿಯಾಗಿ, ನಾನು ಇಲ್ಲಿಂದ ನುಣುಚಿ 
ಕೊಳ್ಳಲು ಉಪಾಯ ಹುಡುಕತೊಡಗಿದೆ. 
"ನಾನು ಕಳೆದ ೨೪ ಗಂಟಿ ಡ್ಯೂಟಿಯಲ್ಲಿದ್ದು ದ 
ರಿಂದ ನನಗೆ ಸರಿಯಾಗಿ ಯೋಚಿಸಲಾಗಲಿಲ್ಲ. 
ನನಗೆ ತಲೆತಿರುಗುತ್ತಿದೆ. ನನ್ನ ಕೆಲಸದ ವೇಳೆ 
ಮುಗಿಯಿತು' ಕುಂದಿದ ಸ್ವರದಲ್ಲಿ ಹೇಳಿದೆ. 


ಕಿ 


"ಇದು ಸತ್ಯವಲ್ಲ', ನಿನ್ನ ಕೆಲಸ ನೀನು 
ಮುಗಿಸಿಲ್ಲ.' 

"ದಯೆ ತೋರಿಸಿರಿ” ಎಂದು ನಾನಾಗ 
ಅಳಲಾರಂಭಿಸಿದೆ. ಕೈಕಾಲು ನಡುಗಿತು; 
ಕಣ್ಣು ಕತ್ತಲೆ ಬೀರಿತು. ನೆಲದ ಮೇಲೆ 
ಬಿದ್ದೆ, ಅಷ್ಟು ಮಾತ್ರ ನೆನಪಿದೆ.' 

ನನಗೆ ಎಚ್ಚ ರವಾದಾಗ ಡಾಕ (ರುಗಳ 
ವಿಶ್ರಾಂತಿ ಕೋಣೆಯ ಹೊರಜಗಲಿಯಲ್ಲಿದ್ದೆ, 
ಅಷ್ಟರಲ್ಲಿ ನಡುಮಧ್ಯಾಹ್ನವಾಗಿತ್ತು. 

"ಆ ಮಗು' ಎಂದು ಕಿರುಚಿ, ಹಾರಿ 
ಕೊಂಡು ಪ್ರಸೂತಿಗೃಹಕ್ಕೆ ಓಡಿದೆ. ಆ ಕಿರು 
ಹಾಸಿಗೆ ಖಾಲಿಯಾಗಿತ್ತು. “ಎಲ್ಲಿ” ಸೂಲ 
ಗಿತ್ತಿಯನ್ನು ಕೇಳಿದೆ. ಕುಟುಂಬ ಯೋಜನಾ 
ಕಛೇರಿಯ ಆ ಮನುಷ್ಯ "ಇಂಜೆಕ್ಷನ್‌ ಕೊಡಿ 
ಎಂದು ಆಜ್ಞಾ ಪಿಸಿದ.... ಅವಳು ತುಂಬಿದ 
ಕಣ್ಣುಗಳನ್ನು ಅತ್ತ ತಿರುಗಿಸಿದಳು. 

"ನನ್ನ್ನ ಎಲ್ಲ ಪ್ರಯತ್ನಗಳ ನಂತರವೂ 
ಆ ಚಿಕ್ಕ ಮಗುವನ್ನು ಕೊಂದರು. 

ಡಾ| ಯಿನ್‌ವಾಂಗಳನ್ನು ಚೈನಾದ 
ಕುಟುಂಬ ಯೋಜನಾ ಕಾನೂನನ್ನು 
ಮುರಿದುದೆ ಕೈ--_-ದೂರದ ಭಯಂಕರ 
ಕಾಡಿಗೆ ಎತ್ತಂಗಡಿ ಮಾಡಿದರು. ಆಗ್ಕ ಆಕೆ 
ಅಮೆರಿಕಾದಲ್ಲಿ ರಾಜಕೀಯ ಆಶ ಶೈಯಕ್ಕಾಗಿ 
ಪ್ರಾರ್ಥಿಸಿಕೊಂಡು, ಕಟ್ಟಕಡೆಗೆ 
ಅಮೆರಿಕಾಕ್ಕೆ ಪಾರಾದಳು. ಆಕೆ ಹೇಳು 
ತ್ಲಾಳೆ "ನಾನು ಅದೃಷ್ಟನಂತೆ. ನಾನು 


ಪ್ರಸ್ತ ಕ. ಪ್ರಪಂಚ 


ಆತ್ಮಸಾಕ್ಷಿಯನ್ನು ಮುರಿದು ಜೀವನ ಸಾಗಿ 
ಸುವ ರಾಷ್ಟ್ರದಲ್ಲಿಲ್ಲ. ಚೀನಾದ ನನ್ನ ಸಹೋ 
ದ್ಯೋಗಿಗಳು ಅಷ್ಟು ಪ್ರಣ್ಯವಂಶರಲ್ಲ, ಅವರು . 
ಆತ್ಮಶಕ್ತಿಯನ್ನೇ ಕೊಲ್ಲಲಿರುವುದು ದೊಡ್ಡ 
ದುರಂತ. 

ಕಳೆದ ಒಂದು ದಶಮಾನದಲ್ಲಿ ಚೀನಾದ 
ಆಸ್ಪತ್ರೆಗಳಲ್ಲಿ ಹಸುಗೂಸುಗಳ ಕೊಲೆಗಳ : 
ಸಂಖೈ ಹೆಚ್ಚುತ್ತಿದೆ ಎಂಬ ಸುದ್ದಿ : 
ಅಮೆರಿಕಾದ ವಾಶಿಂಗ್ಟನ್‌ ಪೋಸ್ಟರನಲ್ಲಿ, ' 
ವಾಲ್‌ ಸ್ಟ್ರೀಟ್‌ ಪತ್ರಿಕೆಗಳಲ್ಲಿ ಮತ್ತು ' 
ಮಾನವಹಕ್ಕು ನಿರ್ವಹಣಾ ಪತ್ರಿಕೆಗಳಲ್ಲಿ ' 
ಪ್ರಚಾರವಾಗುತ್ತಿದೆ. ಡಾ| ಯಿನ್‌ವಾಂಗ” 
ಅವರ ವಿಸ್ತೃತ ಕಥೆ ಅಥವಾ ವ್ಯಥೆ 
ತಿಂಗಳು ದಿನಾಂಕಗಳೊಡನೆ ಪ್ರಕಟವಾ 
ದುದು ವಿಶ್ವಾಸಾರ್ಹ ಸತ್ಯಕಥೆಯಾಗಿದೆ. 

"ಓಂದು ಸಂಸಾರ ಒಂದು ಮಗು' ನೀತಿ, ' 
ಅದರ ಹಿಂದಿನ ಕೌರ್ಯ ಚೀನಾದೇಶದ ; 
ಕಪ್ಪು ಚರಿತ್ರೆ ಎಂದು ಕ್ಯಾಲಿಫೋರ್ನಿಯಾದ | 
"ಏಷ್ಯನ್‌ ಸ್ಪಡೀಸ್‌' ಸಂಸ್ಥೆಯ ನಿರ್ದೇಶಕ 
ಸ್ಟೀವನ್‌ ಮಾಸ್ತ ರ" ಮುಂತಾದವರು 
ಹೇಳುತ್ತಾರೆ. | 

ಆದರೆ ಮಾನನೀಭತೆಯನ್ನೆ € ಕೊಲೆ | 
ಗೈವ ಚೀನಾದ ರಾಜಧಾನಿ ಬೀಜಿಂಗ್‌ನಲ್ಲಿ 
ಕಳೆದ ಸೆಸ್ಟೆಂಬರ್‌ ತಿಂಗಳಲ್ಲಿ "ಪ್ರಾಪಂಚಿಕ 
ಮಹಿಳಾ ಸಮ್ಮೇಳನ' ನಡೆದುದು ಕಹಿ 
ಯಾದ ಅಣಕವಲ್ಲವೇ? 


ನುಹತ್ವಾಕಾಂಕ್ಷೆ ಕೆಟ್ಟಿದಲ್ಲ. ಮಹತ್ವಾಕಾಂಕ್ಷೆಯಂ ದೈವದೊಡನೆ ಸೆಣಸಾಡಲು 
ಮಾನನನಿಗೆ ಸ್ಫೂರ್ತಿಯನ್ನು ನೀಡುತ್ತದೆ. 


—ವೀಿಚೆಲ" 


ನಾರುಹುಳುಗಳ ಸಂತೆಯಲ್ಲಿ-ನಾನು 


ಸುಮಾರು ೨೫ ವರ್ಷಗಳ ಹಿಂದಿ ನಾನು 
ಹಾಗೂ ನನ್ನ ಸ್ನೇಹಿತರು ಕೂಡಿಕೊಂಡು 
ಅಳವಂಡಿ ಎಂಬ ಹಳ್ಳಿಗೆ ಹೋಗಿ ಸಂಶೋಧನೆ 
ಕೈಗೊಂಡಿದ್ದೆ ವು. ಸಂಶೋಧನೆಯ ಕಾರ್ಯ 
ನಡೆದಾಗ ಹಲವಾರು ಸಾ ಎರಸ್ಯಕರ ಘಟನೆ 
ಗಳು ಜರುಗಿದ್ದ ವು. ಅವುಗಳನ್ನು ಈ ಲೇಖನ 
ದಲ್ಲಿ ಮೂಡಿಸಲು ಪ್ರಯತ್ನಿ ಸಲಾಗಿದೆ. 


ಅಳವಂಡಿಯೆ ಹಾವು 
೧೯೭೧ ರಲ್ಲಿ ನಾನು ಮೈಕೊ ಶ್ರ 
ಜೈಯೋಲೋಜಿ ವಿಭಾಗದಲ್ಲಿದ್ದೆ. ಆ 


ವಿಷಯದ ಮೇಲೆ ಒಂದು ಮ್ಯೂಸಿಯಮ 
ನಿರ್ಮಿಸಲು ಪ್ರಯತ್ನಿ ಸುತ್ತಿದ್ದೆ. ಹಲವಾರು 
ಹುಳುಗಳನ್ನು ಅಂದರೆ ಮಾನವ ಪರಾನ್ನ 
ಜೀವಿಗಳನ್ನು ಸಂಗ್ರ ಹಿಸುತ್ತಿ, ದ್ರೆ. ಒಂದು 
ದಿನ ಪೇಪರನ್ನು ನೋಡುತ್ತಿರುವಾಗ 
ಸಣ್ಣದೊಂದು ಸುದ್ದಿ ಪ್ರಕಟವಾಗಿತ್ತು. 
ಅಳವಂಡಿ ಎಂಬ ಹಳಿ ಕೈಯಲ್ಲಿ ನಾರುಹುಣ್ಣಿ ನ 
ನಿಡುಗು ತಲೆ ಎತ್ತಿದೆ. ನೂರಾರು ಜನರು 
ಬಳಲುತ್ತಿರುವರು. ಸರಕಾರ ಗಮನ ಹರಿಸ 
ಬೇಕು; ಎಂದು ಅದರ ಸಾರಾಂಶ ಇತ್ತು. 

ಆ ವಿಷಯವನ್ನು ಕಲಿಸುತ್ತ, ದ್ದ ನನಗೆ ಆ 
ಕೆ ಸಾ ರಸ್ಯತರವೆನಿಸಿತ್ತು. ನಾರು 
F ಹುಣ್ಣು , ಪಿಡುಗು ರೂಪ ಪಡೆಯಲು 


ಡಾ| ಸ, ಜ. ನಾಗಲೋಟ ಮಕ 


ಸಾಧ್ಯವೇ ಇಲ್ಲ ಎನಿಸಿತು. ಯಾಕೆಂದರೆ 
ಹುಳದ ಮರಿ ದೇಹ ಸೇರಿದ ಮೇಲೆ 
ಸುಮಾರು ೬ ತಿಂಗಳಿಂದ ವರ್ಷದವರೆಗೆ 
ಕಾಯಬೇಕು. ಅನಂತರ ಒಂದೊಂದಾಗಿ 
ಹೊರ ಬರುತ್ತವೆ. ಅದು ಹೇಗೆ ಪಿಡುಗು 
ಆಗುವದು ಎಂದು ನನ್ನ ತರ್ಕ. ಆ ಊರಿಗೆ 
ಹೋಗಬೇಕೆಂದು ನಿಶ್ನ ಯಿಸಿಡೆ, ಎರಡು ದಿನ 
ರಜೆ ಬರೆದು ಬಸ್ಸು ಹಿಡಿದುಕೊಂಡು 
ಅಳವಂಡಿಗೆ ಹೋದೆ. 

ಅದೊಂದು ನರಕವಾಗಿತ್ತು. ಊರಲ್ಲಿ 
ಅಡ್ಡಾಡ್ನ್ನು ವವರು ಬಹಳ ಕಡಿಮೆ. ಅವರೂ 
ಕುಂಟುತ್ತ ನರಳುತ್ತ ನಡೆಯುವವರು. 
ಸಂದಿಗೊಂದಿಗಳಲ್ಲಿ ವಿಚಿತ್ರ ಗಬ್ಬು ವಾಸನೆ. 
ಅಲ್ಲಲ್ಲಿ ನರಳಾಟ. ಕಟ್ಟೆಯ ಮೇಲೆ ಕುಳಿತು 


ಮಾತನಾಡುವವರು ಕೆಲವರು. ಅವರೂ 
ನರಳುವವರೇ. ಒಂದೊಂದು ಮನೆಯೊಳಗೆ 


ಪ್ರವೇಶಿಸಿದರೆ ಗಬ್ಬು ವಾಸನೆ ಇನ್ನು ಗ 
ಗೊಳು ತ್ತಿತ್ತು. ಕಸಕಡ್ಡಿ ಹಾಗೇಯೇ 
ಬಿದ್ದಿದ್ದವು. ಮೂಲೆಗೊಬ್ಬ ರಂತೆ ನರಳುತ್ತ 
ಬಿದ್ದೆ 'ಜನರು. ಕಾಸಿಗೆ ಆಸ ಗೃವ್ಯಸ್ತ. ಮೈ 
ಮೇಲಿನ ಅರಿವೆ ಅಸ ಸ್ಮವ್ಯಸ್ತ. ಸೂಜಿಗಳ 
ಸಾಮ್ರಾಜ್ಯ ವೇ ಸಾಮ್ರಾಜ್ಯ. ನಾವು ಮನೆ 
ಯೊಳಗೆ Gods ನಮ್ಮನ್ನು 
ತಡೆಯುವವು ನೊಣಗಳು ಹಾಗೂ ವಾಸನೆ. 


೪೦ 


ಮಲಗಿದ್ದ ಕೋಗಿಗಳು ದೈನ್ಯದಿಂದ ಕೂಗು 
ತ್ರ ದ್ದ ರು. “ನೀರು ನೀರು” ಎಂದು ಬಾಯಿ 
ಬಿಡುತ್ತಿದ್ದರು. ಎಲ್ಲರಿಗೂ ನಾರು ಹುಣ್ಣು, 
ವಿವಿಧ ಗಾತ್ರದ ಹುಣ್ಣು, ಕೀವುಗಡ್ನೆ, 
ಕುರುಗಳು. ಪ್ರತಿ ಹುಣ್ಣಿ ನಿಂದ ಬಿಳಿ ದಾರದ 
ಎಳೆಯಂತೆ ಹೊರಡುವ ನಾರು ಹುಳ. 
ಹುಣ್ಣಿನ ಗಬ್ಬು ವಾಸನೆ. ನಮಗೆ ಸಹ್ಯ 
ವಾಗದು. ಜು ಸಲ ವಾಸನೆ ತೆಗೆದು 
ಕೊಂಡರೆ ಉಬ್ಬಳಿಕೆ ಬರುತ್ತಿತ್ತು. ಆದರೆ 
ಜನ ತಾಳಿದ್ದರು. ಇದೆಲ್ಲ ಕಂಡು ಊರಲ್ಲಿ 
ನಾರು ಹುಣ್ಣಿ ನ “ನಿಡುಗು” ಅಲ್ಲ “ಮಹಾ 
ಪಿಡುಗು” ಬಂದಿದೆ ಅನ್ನಿಸಿ ಬೆಳಗಾವಿಗೆ 
ಮರಳಿದೆ. 

ನಾರು ಹುಣ್ಣು ರೋಗ ಪಿಡುಗು ಅಲ್ಲ 
ಎನ್ನು ವದನ್ನು ಸಿದ್ಧ ಮಾಡಲು ಹೊರಟ 
ನಾನು ಮಹಾ ಪಿಡುಗು ಅ ನ್ನ್ನುತ 
ಮರಳಿದೆ. ಅಲ್ಲಿಯವರೆಗೆ ನನಗೆ ನಾರು 
ಹುಣ್ಣಿ ನ ಬಗ್ಗೆ ಪುಸ್ತಕದ ತಿಳುವಳಿಕೆ 
ಇತ್ತು. ಅಂದಿನಿಂದ ಪ್ರತ್ಯಕ್ಷ ಕ್ಷ ಪರಿಚಯ 
ವಾಯಿತು. ಆಸಲ ಅಳವಂಡಿಯಲ್ಲಿ ನಾನು 
ಮೂರು ಸಾವಿರಗಳಿಗಿಂತ ಹೆಚ್ಚು ಹುಣ್ಣು 
ಹಾಗೂ ಹುಳುಗಳನ್ನು ಕಂಡೆ. ಪ್ರತ್ಯಕ್ಷ 
ಅನುಭನ ಕೊಡುವ ಜ್ಞಾ ನಕ್ಕೆ ಮೇರೆ ಇಲ್ಲ 
ವೆಂದೇ ಹೇಳಬೇಕು. ನನ್ನೊ ಡನೆ ೬ ಜನ 
ವಿದ್ಯಾರ್ಥಿಗಳು ೪ ಜನ ವೈದ್ಯರು ಬಂದರು. 
ಒಂದು ತಿಂಗಳು ಆ ಊರಲ್ಲಿ ಸೇನೆ 
ಮಾಡಿದೆವು. ಊರವರ ಕೃತಜ ತೆಯನ್ನು 
ಅವರ ಕಣ್ಣು ಗಳಲ್ಲಿಯೇ ಕಂಡು ಈಜಾಡಿ 
ದೆವು. ವೈದ್ಯನಿದ್ಯಾರ್ಥಿಗಳು ಹಾಗೂ 
ವೈದ್ಯರು ನನ್ನೊ ಡನೆ ಕೇವಲ ಒಂದೇ 
ಹೊತು, ಊಟಮಾಡಿ ನೀರು ಚಹಾ 
ಎನ್ನದೇ ದುಡಿದರು. ನಾರು ಹುಣ್ಣು 


ಬರುತ್ತದೋ ಎಂಬ ಹೆದರಿಕೆ ಬೇರೆ. ನಾರು 
ಹುಣ್ಣಿ ನ ನೋವು, ಬಳಲುವವರಿಗಿಂತ ' 
ನೋಡುವವರಿಗೇ ಜಾಸ್ತಿ ಅನ್ಲಿಸುವದು. 
ಅಂದು ನಮಗೆ ದೊರೆತ ಅನುಭವ ಏನತಿ 
ಕೊಟ್ಟರೂ ಸಿಗದು. 


ಮೀಸೆ ಹೊತ್ತ ಬಸುರಿ 


ಅಳವಂಡಿಯಲ್ಲಿ ನಾರು ಹುಳದ ಬಗ್ಗೆ ' 
ಸಂಶೋಧನೆ ನಡೆಯುತ್ತಿದ್ದಾಗ ಮನೆ 
ಮನೆಗೆ ಹೋಗಿ ಪ್ರತಿ ರೋಗಿಯನ್ನು | 
ಭೇಟಿಯಾಗಿ, ಔಷದ ಕೊಟ್ಟು ಮಾತ | 
ನಾಡಿಸಿಕೊಂಡು ಬರುತ್ತಿ ದ್ದೆ ವು. ಒಂದು 
ದಿನ ಮಧ್ಯಾಹ್ನ ಒಂದು ಮನೆಗೆ ಹೋದೆ. 
ಹೇಗಿದ್ದೀರಿ? ಎಂದು ಓರ್ವ ಹೆಣ್ಣು ' 
ಮಗಳನ್ನು ವಿಚಾರಿಸಿದೆ. ಆಕೆ ಹೇಳಿದಳು , 
“ಸಾಹೇಬ್ರ, ಎಡಕಾಲಿನ ನೋವು ಕಡಿಮೆ ' 
ಆಗಿದೆ. ಬಲಗಾಲಿನಲ್ಲಿ ಮೂಗು ಮೂಡಿದ್ದು 1 
ನಾರಿನ ಮೀಸೆ ಹೊರಗ ಬಂದೈತಿ. ನನಗೋ | 
ನಾರು ಹುಳದ ಬಗ್ಗೆ ಸಂಪೂರ್ಣ ಪರಿಚಯ ; 
ವಿತ್ತು. ಹಲವಾರು ಗ್ರಂಥ ಓದಿದ್ದೆ. ಚಿತ್ರ 
ನೋಡಿದ್ದೆ. ಹುಳಗಳನ್ನು ಸಹ ಕಂಡಿದ್ದೆ. ' 
ಅದೇ ಊರಿನಲ್ಲಿ ನೂರಾರು ಹುಳಗಳನ್ನು, 
ಕಂಡಿದ್ದೆ. ಆದರೆ ಹುಳದ ಮೀಸೆಯ ಬಗ್ಗೆ : 
ಕೇಳಿದ್ದಿಲ್ಲ. ಯಾರೂ ಎಲ್ಲಿಯೂ ಇದರೆ | 
ಬಗ್ಗೆ ಬರೆದಿದ್ದಿಲ್ಲ ಮತ್ತೆ ಆ ಹೆಣ್ಣು ' 
ಮಗಳನ್ನು ಕೇಳಿದೆ “ಮಸೆ ಅಂದರೇನು?” 
ಆಕೆ ಸಲುಗೆಯಿಂದಲೇ ನಗುತ್ತ (ನೋವಿ ' 
ನಲ್ಲೂ) “ಸಾಹೇಬ್ರ ನಾರಿಗೆ ಮಾಸೆ ಇರು ! 
ತ್ತದೆ, ನೀವು ನೋಡಿಲ್ಲ ಏನ್ರಿ?” ಚಿಕ್ಕ ' 
ಹುಡುಗನಂತೆ ಸಣ್ಣ ಮುಖ ಮಾಡಿ | 
ನೋಡಿಲ್ಲ ಎಂದಿ. “ಬರಿ ಶು» ಇಲ್ಲಿ ಬರ್ರಿ, ' 
ಇಲ್ಲದೆ ನೋಡಿ)” ಎಂದಳು. ಹೊಸ ನಾರು ' 


ನಾರುಹುಳುಗಳ ಸಂತೆಯೆಲ್ಲಿ-ನಾನು 


ಹೊರಬರುವ ಸ ಳದ ಗುಳ್ಳೆಯ ಮೂಗು 
ಚಿವುಟಿದಳು. ಅದರೊಳಗಿಂದ ಬಿಳಿಯ 
ಕೂದಲಿನಂತಹ ಬಹಳ ನನಿರಾದ ಒಂದು 
ಎಳೆಯು ಹೊರ ಬಂದಿತ್ತು 
ಹಿಡಿದು ಜಗ್ಗಿ ತೋರಿಸಿದಳು. ಮೆಬ್ಬಮೆಲ್ಲನೇ 
ಜಗ್ಗು ತ್ತ ನಾರು ಹುಣ್ಣಿನ ಮೇಲ್ಭಾಗ 
ಕಾಣುವಂತೆ ಮಾಡಿದಳು. ನೋಡಲು ಅದು 
ನಾರು ಹುಣ್ಣಿ ಗೆ ಬಂದ ವಿಸಾಸೆಯಂತೆ 
ಇತ್ತು. ನನಗೆ ಒಂದು ರೀತಿಯ ಗೊಂದಲ. 
ಇಂಥದನ್ನು ನಾನು ನೋಡಿಯೇ ಇಲ್ಲವಲ್ಲ. 
ಆಕೆಗೆ ವಿನಂತಿಸಿದೆ ನೀನು ಈ ಮಾಸೆ ಹರಿಯ 
ಬಾರದು. ಎಚ,ರದಿಂದ ಜೋಪಾನವಾಗಿಡ 
ಚೇಕು. ನಾರು ಹುಳು ಹೊರಬಂದಂತೆ 
ಮಾಸೆ ಹಾಗೂ ಹುಳು ಜೊತೆ ಇರುವಾಗಲೇ 
ನನಗೆ ಕೊಡಬೇಕೆಂದೂ, ಅಷ್ಟು ಮಾಡಿದರೆ 
ಆಕೆಗೆ ಬಹುಮಾನ ಕೊಡುವೆನೆಂದು 
ಹೇಳಿದೆ. ಆಕೆಗೆ ಸಂತೋಷವಾಯಿತು. 
ಮೂರು ನಾಲ್ಕು ದಿನಗಳಲ್ಲಿ ಅದನ್ನು ನನಗೆ 
ಕೊಟ್ಟಿಳು. ಮಾಸೆ ಮತ್ತೆ ನಾರು ಹುಳು 
ವನ್ನು ತೆಗೆದುಕೊಂಡು ಸೂಕ್ಷ ದರ್ಶಕದಲ್ಲಿ 
ಪರೀಕ್ಷಿಸಿದೆ. ಅದರ ಚಿತ್ರಗಳನ್ನು ಬರೆದೆ. 
ಪೋಟೋ ತೆಗೆಜಿ ಅದನ್ನು ಕತ್ತರಿಸಿ 
ಸೂಕ್ಷ್ಮದರ್ಶನದಲ್ಲಿ ಪರೀಕ್ಷಿಸಿದೆ. ಪ್ರತಿ 
ಹೆಜ್ಜೆಗೆ ನನ್ನಲ್ಲಿ ಉತ್ಸಾಹ ಉಕ್ಕುತ್ತಿತ್ತು ; 
ಹೊಸ ಸಂಗತಿ ಬೆಳಕಿಗೆ ಬರುತ್ತಿದ್ದವು. 
ಇಡಿ! ರೀತಿ ನಾನು ಹಲವಾರು ರೋಗಿ 
ಗಳಿಂದ "ಮಾಸೆ' ಹಾಗೂ ನಾರು ಹುಳು 
ಗಳನ್ನು ಪಡೆದುಕೊಂಡು ಹಲವಾರು ತಜ್ಞ 
ರಿಗೆ ತೋರಿಸಿದೆ. ಚರ್ಚಿಸಿದೆ. ರಾಷ್ಟ್ರೀಯ 
ಸಮೇ ಳನಗಳಲ್ಲಿ ಮಾತನಾಡಿದೆ. ನಿಗೂ 
ಆಶ್ಚರ್ಯ. ಎಲ್ಲರೂ ನಮ್ಮ ಸಂಶೋಧನೆ 
ಜನ್ನು ಹೊಗಳಿದರು. ಇದರೆ ವಿವರವನ್ನು 
0 


- ಆಕೆ ಅದನ್ನು 


೪೧ 


ಬೇಕೆ ಬೇಕೆ ಜೇತಗಳಿಗೆ ಕಳುಹಿಸಿದೆ. ನನ್ನ 
ಬೊಪ್ಪಿಗೆಯಲ್ಲಿ ಈ ಸಂಶೋಧನೆಯೊಂದು 
ಬಣ್ಣ ದ ಗರಿಯಂತಾಯಿತು. 

ನನಗೆ ಈ “ಮಾಸೆಯ? ಅರಿವನ್ನು ಇರು 
ವನ್ನು ಕೊಟ್ಟುಕೆ ಶಾಲೆಯನ್ನು ನೋಡದ 
ಗುಗ್ಗೂ ಹೆಣ್ಣು ಮಗಳು. ಆಕೆಗೆ ಅದೊಂದು 
ಮಾಮೂಲು ಸಂಗತಿಯಾಗಿತ್ತು. ಆ 
ಊರಿನ ಕೆಲವು ಹಿರಿಯರಿಗೆ ಈ “ವಿಸಾಸೆ'ಯ 
ಅರಿವು ಇತ್ತು. ಅವರು ಅದರ ಬಗ್ಗೆ ಹೆಚ್ಚು 
ತಲೆಕೆಡಿಸಿಕೊಳ್ಳಲು ತಯಾರಿದ್ದಿ ಲ್ಲ. ಅಡು 
ನನ್ನ್ನ ಪಾಲಿಗೆ ಬಂದದ್ದು ನನ್ನ ಪುಣ್ಯ. 
ಇಂಥ ಹಲವಾರು ಸಂಗತಿಗಳನ್ನು ನಾವು 
ರೋಗಿಗಳಿಂದ ಕಲಿಯುತ್ತೇವೆ, ಕೇಳು 
ತ್ಲೇವೆ. ಆದರೆ ಬಹಳ ಸಲ ಅವು ದಡ್ಡರ 
ಕಲ್ಪನೆಗಳೆಂದು ನಿರ್ಲಕ್ಷಿಸುತ್ತೈವೆ. ನಿಜವಾಗಿ 
ನಾವು ದಡ್ಡರು ಅವರು ಜಾಣರು, 

ನಮಗೆ ಕಾಣುವ ನಾರುಹುಳು ಹೆಣ್ಣು 
ಹುಳು. ಗಂಡುಹುಳು ದೇಹದೊಳಗೆ ಮರಣ 
ಹೊಂದುತ್ತದೆ. ಕಾರಣ ಅದು ನಮಗೆ 
ಕಾಣುವುದಿಲ್ಲ. ಇನ್ನು ದೇಹದಿಂದ ಹೊರ 
ಬೀಳುವ ನಾರುಹುಳು ನಿಜವಾಗಿ ತುಂಬು 
ಗರ್ಭಿಣಿ. ಅದರ ಗರ್ಭದಲ್ಲಿ ಸಾವಿರಾರು 
ಮರಿಗಳರುತ್ತವೆ. ಅವುಗಳನ್ನು ನೀರಿನಲ್ಲಿ 
ಬಿಡಲು ತಾಯಿ ನಮ್ಮ ಚರ್ಮ ಕೊರೆದು 
ಹುಣ್ಣು ಮಾಡಿ ಮರಿಗಳನ್ನು ಬಿಡುತ್ತಾಳೆ. 
ಇದೇ ಕಾರಣ ಕ್ಕಾಗಿ ನಾರುಹುಳುವಿಗೆ 
ಗರ್ಭಿಣಿ ಎಂದೂ ಅದರ ಮುಖದ ಮುಂದಿ 
ರುವ ಎಳೆಗೆ ಮಾಸೆ ಎಂದು ಕಕೆದಿರುವೆ. 


ಮೂಗಿನಲ್ಲಿ ನಾಗಪ್ಪ 
ನಾರುಹುಣ್ಣಿ ತ. ಮೇಲೆ ಸಂಶೋಧನೆ 
ಗಳನ್ನು ನಡೆಸುತ್ತಿರುವಾಗ ಹಲವಾರು 


೪೨ 


ಬೇಕೆ ಕೋಗಗಳೂ ಸಹ ನಮಗೆ ಎದುರಾಗು 
ತ್ರಿದ್ದವು. ಒಂದು ದಿನ ಒಬ್ಬ ಕೋಗಿ 
ಗು ಹಿಡಿದುಕೊಂಡು ನರಳುತ್ತ 
ಬಂದನು. ಒಂದು ತಿಂಗಳಿನಿಂದ ಅವನ 
ಮೂಗು ಬಂದಾಗಿತ್ತು. ಇಪ್ಪತ್ತು ದಿನ 
ಗಳಿಂದ ಮೂಗಿನಿಂದ ಕೇೇವು ರಕ್ತ ಸೋರು 
ತ್ತಿತ್ತು. ಗಬ್ಬು ವಾಸನೆ. ಮೂಗು ಊದಿ 
ಕೊಂಡಿತ್ತು. ಮೂಗಿನ ಸುತ್ತಲಿನ ಮುಖವು 
ಊದಿಕೊಂಡು ವ್ಯಕ್ತಿ ಯೆ ಚರ್ಯೆಯನ್ನೆ € 
ವಿಕಾರಗೊಳಿಸಿತ್ತು. ನೋವು ತಾಳಲಾರ 
ದಸ್ಕಿತ್ತು. 
ಸರೀಕ್ಷಿಸಿದೆವ ಮೂಗಿನಲ್ಲಿ ದುರ್ಮಾಂಸ 
ಬೆಳೆದಿತ್ತು. ಮುಚ್ಚಿದರೆ ರಕ್ತ ಚಿಮ್ಮು 
ವಂತಿತ್ತು. ಒಂದೇ “ಮನೆ ನಾಸ್‌ 
ಕೀವು ರಕ್ತ ಸೋರುತ್ತಿತ್ತು. ರೋಗಿಯು : 
ಸೊರಗಿ ಹೋಗಿದ್ದನು. ನಿಶ್ಶ ಕ್ಸ್‌ ನಾಗಿದ್ದ ನು. ; 
ನುಂಗಲು ಸಹ ತೊಂದರೆ ಇತ್ತು. “ಸಿ 
ರಾಡಿಸುವದೇ ದುಃ ಸಾ ಧ್ಯ ವೆನಿಸಿತ್ತು. 
ನಮ್ಮಿಂದ ಅವನಿಗೆ ಯಾವ ಸಹಾಯ , 
ಆಗದು ಎಂದು ನನ್ನೊ ಡನೆ ಬಂದ ಒಬ್ಬ 
ಕೆರಿಯ ವೈದ್ಯರ Su ರೋಗಿಯನ್ನು 
ಮೂಗಿನ ತಜ ರ ಕಡೆಗೆ ಕಳುಹಿಸಿದೆ. ಬೇರೆ 


EERSTE 5 ಕಾಳು... ರುತಾ, ನ್‌್‌ 


ಅದು ಕ್ಯಾನ್ಸರ ಇರಬಹುದು ಎಂದರು, 
ಬೈಯಾಪ್ಸಿ ತೆಗೆಯಲು ಅಪಾಯವಿದೆ ಏನೂ 
ಮಾಡಲು ಬಾರದು. ಬೇರೆ ಕೇಂದ್ರಗಳಿಗೆ 
ಕಳುಹಿಸಿರೆಂದು. ವಿನಂತಿಸಿದರು. ಕಿರಿಯ 
ವೈದ್ಯರು ಹಾಗು ಕೋಗಿ ನನ್ನ ಕಡೆಗೆ 
ಮರಳಿ ಬಂದರು. ನೋಡೊಣ 
ನೋಡೋಣ ಎಂಡು ಹೆಳುತ್ತಲಿದ್ದೆ ವು. 
ಏನೂ ಮಾಡಲು, ಹೇಳಲು'ಬಾರದಾಗಿತ್ತು. 
ಕೊನೆಗೆ ಅನನನ್ನು ಮುಂಬಯಿಗೆ ಕಳು 


'ದವನಿರಬಹುದು. 


ಪ್ರಸ್ತಕ ಪ್ರಪಂಚ 


ಹಿಸಲು ನಿಶ್ಚಯಿಸಿ ವಂತಿಗೆ ಮಾಡಿ ಹಣ 
ಕೂಡಿಸಿ ಅನನನ್ನು ರೈಲಿನಿಂದ ಕಳುಹಿಸಲು 
ವ್ಯವಸ್ಥೆ ಮಾಡಿದೆವು. ರೋಗಿ ಊರಿಗೆ 
ಹೊರಟು ನಿಂತ. ಹೋಗುವ ದಿನ 
ನಮಸ್ಕಾರ ಮಾಡಿ ಹೋಗಲು ಬಂದ. 
ಬಾಗಿ ನಮಸ್ಕರಿಸಲು ಪ್ರಯತ್ನಿ ಸುವಾಗ 
ಅವನಿಗೆ ಸೀನು ಬಂ ದಿ ತು. ಜೋರಾಗಿ 
ಎರಡು ಮೂರು ಸಲ ಸೀತು ಬಿಟ್ಟ. 
ಮೂಗಿನಿಂದ ಕೀವು ರಕ್ತ ಸುರಿಯತೊಡ 
ಗಿದವು. ಅದನ್ನು ನಿಯಂತ್ರಿಸುವುದು ಹೇಗೆ 


| ಎಂದು ವಿಚಾರಿಸುತ್ತಿರುವಷ್ಟರಲ್ಲಿ ಮೂಗಿನ 


ಹೊರಳೆಯಿಂದ ನಾಲ್ಕು ಇಂಚು ಬಿಳಿಯ 
' ದಾರದಂತಿರುವ ನಾರುಹುಳ ಜೋತಾಡ 
ಹತ್ತಿತ್ತು. ಕೋಗಿ ಹೌಹಾರಿ ಚೀರಿದ. 
ನಾವೆಲ್ಲ ಅದನ್ನು ನೋಡಿ ತಬ್ಬಿ ಬ್ಬಾದೆವು. 
ಆದರೆ ಅವನಿಗೆ ಆದದ್ದು ನಾರುಹುಣ್ಣು 
ಕ್ಯಾನ್ಸರ ಗಂಟು ಅಲ್ಲವೆಂದು ತಿಳಿಯಿತು. 
ಅದೊಂದು ಸಂತೋಷದ ವಿಷಯವಾಗಿತ್ತು. 
ರೋಗಿಗೆ ಸಮಾಧಾನ ನಮಗಂತೂ 
ದೇವರು ಪ್ರತ್ಯಕ್ಷವಾದ ಅನುಭವ. 


ನಾಯಿಯಿನ್ನೇ ಕಚ್ಚಿದ ಹುಳು 
ಊರಿಲಿದ ಅವರು ತಾಳೆ, ಯಿಂದ ಪರೀಕ್ಷಿಸಿ ¥: 
[A ೬ 


ಒಂದು ದಿನ ಚಿಕ್ಕ ಬಾಲಕನೊಬ್ಬ 
ಬಂದು ನನ್ನೆದುರಿಗೆ ನಿಂತ. ಏನೋ 
ಹೇಳಲು ಪ್ರಯತ್ನಿಸಿದ. ಆದಕೆ ಹೇಳಲು 


ಆಗದು. ಅವನು ಸುಮಾರು ೪-೫ ವರ್ಷ: 
ಚಿಕ್ಕ ಹುಡುಗರೊಡಗೆ' 


ಚೆನ್ನಾಗಿ ಮಾತನಾಡಲು ನಮ್ಮಲ್ಲಿ 
ಡಾ| ಹಫೀಜ ಎಂಬ ತರುಣ ವೈದ್ಯರಿದ್ದ ರು. 


ಅವರಿಗೆ ಮಾತನಾಡಲು ಹೇಳಿದೆ. ಅವರು 


ಹುಡುಗನೊಡನೆ ಸ್ನೇಹ ಬೆಳೆಸಿ ಮಾತನಾಡ 
ತೊಡಗಿದರು. ಹತ್ತು ಮಿನಿಟುಗಳಲ್ಲಿ ಅನ 


4 


-ನಾರುಹುಳುಗಳ ಸಂತೆಯಲ್ಲಿ ನಾತು 


_ "ನೊಡನೆ ಒಂದು ಸಂದಿಯಲ್ಲಿ ಹೊರಟು 
ಹೋದರು. ನಮಗೇನೂ. ತಿಳಿಯಲಿಲ್ಲ. 
ಅರ್ಧ ತಾಸಿನಲ್ಲಿ ಡಾ| ಹಫೀಜ ಮರಳಿದರು 
ಅನರೊಡನೆ ಅದೀ ಹುಡುಗ ಇದ್ದ ಅವನಿಗೆ 
: ಚಡಿ ಯೂ ಇದ್ದಿ ಲ್ಲ. ಕೇವಲ ಅಂಗಿ ಇತ್ತು. 

ಅನನೊಡನೆ ಹತ ನಾಯಿಯೂ ಇತ್ತು. 

ಹಫೀಜ ಸ್ವಲ್ಪ ಲ್ಪ ಆನೇಶಭರಿತರಾಗಿದ್ದ ರು. 
ಓಡುತ್ತಲೆ ಗೆ ಸರ್‌, ಸರ್‌, “ಬೀಗ 
ಬನ್ನಿರಿ ಎಂದು ಕರೆದರು. ನನಗೇನು ತಿಳಿ 
ಯದು ಮೆಲ್ಲನೆ ಚಾವಡಿಯಿಂದ ಇಳಿದು 
ರೋಡಿನ ಮೇಲೆ ಬಂದೆ. ಅವರು ನನಗೆ 
ನಾಯಿಯ ಗುದದಾ ರ ಹಾಗೂ ಯೋನಿ 
ದ್ವಾರದ ಕಡೆ ನೋಡಲು ಹೇಳಿದರು. 
ಇದೇನು ವಿಚಿತ್ರ ಎಂದು ಕೇಳಿದೆ. ಅದಕ್ಕ 
ವರು ಬೀಗ ನೇ ನೋಡಿರಿ ಎಂದರು, 
ನೋಡಿದೆ. ನೋಡಿ ಅವಾಕ್ಕಾದೆ! 
ಗುದೆ ಹಾಗೂ ಯೋನಿದ್ವಾ ರಗಳ ie 
ದಲ್ಲಿ ಒಂದು ಸಣ್ಣ ಗಾಯವಿತ್ತು. 
ಅದರಿಂದ ನಾರುಹುಳು ಹೊರಹಾಯ್ದು 
ಜೊ ತಾಡುತ್ತಿತ್ತು. ಆಶ್ಚರ್ಯ 
ವಾಯಿತು. ತಕ್ಷಣ ಫೋಟೋ ತೆಗೆಜಿವು. 
ನಿಮಗೆ ಹ್ಯಾಗೆ ಗೊತ್ತಾಯಿತು? ಎಂದು 
ಹಫೀಜರನ್ನು ಕೇಳಿದೆ. “ಹುಡುಗ ಹೇಳಿದ 
ಮತ್ತು ತೋರಿಸಿದ? ನಾಯಿಗೂ ಗುಳಿಗೆ 
ಕೊಡುವಂತೆ ಸೂಚಿಸಿದೆ ಎಂದರು. ಮೊದಲು 
ಅವನಿಗೆ ಚಾಕಲೇಟು ಕೊಡಿಸಿರಿ ಅನಂತರ 
ನಾಯಿಗೆ ಗುಳಿಗೆ ಹಾಕೋಣ ಎಂದು 
ಹೇಳಿದೆ. ಹುಡುಗ ಕುಣಿಯುತ್ತ ಮನೆಯ 
ಕಡೆಗೆ ಓಡಿ ಹೋದ. ಅನನಿಂದ ನಮ 
ಗೊಂದು ಹೊಸ ವಿಚಾರ ದೊರೆಯಿತು. 
ಅಂದಿನಿಂದ ಪ್ರತಿಯೊಬ್ಬರ ಮನೆಗೆ ಹೋಗಿ 
ನಿಮ್ಮ ಪ್ರಾಣಿಗಳಿಗೆ ನಾರುಹುಣ್ಣು 


೪೩ 


ಆಗಿದೆಯೇ ಎಂದು ಕೇಳುವುದು ಪ್ರಾರೆಂಭೆ 
ವಾಯಿಶು. ಮೂರು ದಿನಗಳಲ್ಲಿ ಒಂದು 

ಎನೆ ವ್ರ ಒಂದು ನಾಯಿ, ಒಂದು ಬೆಕ್ಳು 
ಹಾಗು ಎರಡು ಆಕಳುಗಳಲ್ಲಿ ನಾರುಹುಣ್ಣು 
ಆದದ್ದು ತಿಳಿದು ಬಂದಿತು. 

ಈ ಪ್ರಾಣಿಗೆ ಹೇಗೆ ನಾರುಹುಣ್ಣು 
ಬಂದಿತು ಎಂಬ ಪ್ರಶ್ನೆ ಎಲ್ಲರಿಗೂ ಬರುವಂತೆ 
ನಮಗೆ ಎದುರಾಗಿತ್ತು. ಯಾವ 
ಪ್ರಾಣಿಯೂ ಕೆರೆಯ ನೀರು ಕುಡಿಯಲು 
ಹೋಗುತ್ತಿರಲಿಲ್ಲ. ಅವುಗಳಿಗೆ ಕೇನಲ 
ಹಳ್ಳದ ನೀರು ದೊರೆಯುತ್ತಿತ್ತು. ಹಳ್ಳದ 
ಸವಳು ನೀರಿನಲ್ಲಿ ನಾರುಹುಳು ಬದುಕುವ 
ದಿಲ್ಲ. ಹಾಗಾದರೆ ಈ ಪ್ರಾಣಿಗಳಿಗೆ ಯಾವ 
ಕಾರಣಕ್ಕಾಗಿ ನಾರುಹುಳು ಸೇರಿತು? 
ಊರಲ್ಲಿಯ ಜನರನ್ನು ಕೇಳಿದೆವು. ಕೊನೆಗೆ 
ಒಂದು ಅಜ್ಜಿ ತಲೆದೂಗುವಂತೆ ಹೇಳಿದಳು. 
ಅವಳ ಹೇಳಿಕೆಯಂತೆ ನಾರುಹುಳುಗಳನ್ನು 
ಪಡೆದ ಪ್ರಾಣಿಗಳು ಮಾಲಿಕರ ಹೆಚ್ಚಿನ 
ಪ್ರೀತಿಗೆ ಪಾತ್ರರಾದವು; ಆ ಕಾರಣವೇ 
ಮಾಲಿಕರು ತಮ್ಮ ಊಟದ ತಟ್ಟಿಯಲ್ಲಿ 
ಹೆಚ್ಚು ಆಹಾರ ನೀಡಿಸಿಕೊಂಡು ಅರ್ಧ 
ತಿಂದೆ ಉಳಿದೆ ಎಂಜಲನ್ನು ತಾವು 
ಕುಡಿಯುವ ಕೆರೆಯ ನೀರನ್ನು ಬೆರೆಸಿ ಅವು 
ಗಳಿಗೆ ಇಡುತ್ತಿದ್ದ ರು. ಕೆರೆಯ ನೀರು ಸಿಹಿ. 
ಸಿಹಿನೀರಿನಲ್ಲಿ ನಾರುಹುಳು ಬದುಕುತ್ತದೆ. 
ಇಂಥ ಮಾಲೀಕರ ಎಂಜಲು ನೀರನ್ನು 
ಕುಡಿಯುವ ಪ್ರಾಣಿಗಳಲ್ಲಿ ನಾರುಹುಣ್ಣು 
ಕಾಣುವದು ಸಾ ಧೆ; ವಿಜೆ. ಮಾಲೀಕನ 
ಸುಖದಲ್ಲಿ ಪಾಲುಗಾರರಾದ ಪ್ರಾಣಿಗಳು 
ಅನನ ನೋನಿನಲ್ಲೂ ಭಾಗಿಗಳಾಗುತ್ತವೆ 
ಎಂಬುದು ಇದರ ಆರ್ಥ. 


೪೪ 


ಹಲವು ವರ್ಷಗಳ ನಂತರ ನಾನು ನಾರು 
ಹುಣ್ಣಿ ಹಾಗು ನಾರು ಹುಳುಗಳ ಮೇಲೆ 


ಒಂದು ಉಪನ್ಯಾಸ ಕೊಡಲು ಉದಯಪುರ 
ವಿಶ್ವನಿದ್ಯಾಲಯಕ್ಕೆ ಅಮಂತ್ರಿಸಲ್ಪಟ್ಟಿದ್ದೆ. 
ಉಸನ್ಯಾಸದಲ್ಲಿ ಈ ಪ್ರಾಣಿಗಳ ಚಿತ್ರಗಳನ್ನು 
ತೋರಿಸಿದಾಗ ಅಲ್ಲಿಯ ಪ್ರಾಣಿಶಾಸ್ತ್ರದ 
ಪ್ರಾಧ್ಯಾಪಕರು ಆವೇಶನಿಂದೆ ಕರ್ನಾಟಕ 
ದಲ್ಲಿಯಂತೆ ಈ ಪ್ರಾಣಿಗಳು ರಾಜಸ್ಥಾನ 
ದಲ್ಲಿ ಇರುವವು. ಅಲ್ಲದೇ ನಮ್ಮಲ್ಲಿ ಒಂಟಿ 
ಗಳಿವೆ. ನಿಮ್ಮ ಊಹೆಯಂತೆ ನಾರುಹುಳು 
ಗಳು ಒಂಟೆಯನ್ನೂ ಹೀಡಿಸುವುದೋ? 
ಎಂದರು. ನಾನು ಶಾಂತರೀತಿಯಿಂದ ಹೇಳಿದೆ. 
ನೀವು ನಿಮ್ಮು ಒಂಬೆಗಳನ್ನು ನಾವು ಪ್ರಾಣಿ 
ಗಳನ್ನು ಪ್ರೀತಿಸುವಂತೆ ಪ್ರೀತಿಸಿದೆ ನಿಮ್ಮ 
ಒಂಟೆಗಳಿಗೂ ನಾರು ಬರುತ್ತದೆ ಎಂದು. 
ಎಲ್ಲರೂ ನಗಹತಿ ದರು. ಮರುದಿನ ಒಂಟಿ 
ಸಾಕೆದವರ ನ್ನು ವಿಚಾರಿಸಿದಕೆ ನಾವು 
ಊಹಿಸಿದಂತೆ ಅವೂ ಸಹ ನಾರುಹುಣ್ಣಿ 


ನಿಂದ ಕೃಚಿತ್ಕಾಗಿ ಬಳಲಿದ ಸಂಗತಿ 
ಕೇಳಿದೆವು,” 


ಹಾವು ಕಚ್ಚುವ ಇರುನೆ 
ನಾರು ಹುಳದ ಮೇಲೆ ಹಲವಾರು 
ವಿಧಗಳಿಂದ ನಮ್ಮ ಸಂಶೋಧನೆ ಮುಂದು 


ವರೆದಿತ್ತು. ರೋಗಿಗಳಿಗೆ ಅಂತಿಂಥ ಉಸ 
ಚಾರನನ್ನು ಕೂಡುತ್ತಿಡ್ಲಿ ವ್ರ. ಆದರೆ ನಾರು 


ಹು ಣ್ಲನ್ನು ಉಪಚರಿಸುವಡಕ್ಸಿಂತಲೂ 
ಒಳ್ಳೆಯದು. ಇದನ್ನು ಪ್ರತಿಬಂಧಿಸಲು 
ಕುಡಿಯುವ ನೀರನ್ನು ಕುದಿಸಿ ಕುಡಿಯ 
ಬೇಕು, ಜನರಿಗೆ ಏನು ಹೇಳಿದರೂ ನೀರನ್ನು 
ಕುದಿಸುತ್ತಿದ್ದಿ ಲ್ಲ ಇಲ್ಲನೇ ಸೋಸುತ್ತಿ ರಲಿಲ್ಲ. 
ಏನಾದರೂ "ಕೆರ ಹೇಳುತ್ತಿ ದ್ದರು. ಏನು 
ಮಾಡಟೆೆಂಬುನಿಃ ಹೊಳೆಯಲಿಲ್ಲ. 


ಪುಸ್ತಕ ಪ್ರಶ 


ಕೊನೆಗೆ ನಾರು ಹುಳೆದಿಂದ ವಿಸರ್ಜೆಸ ' 
ಲ್ಪಡುವ ಹಾಲಿನಂಥ ದ್ರವವನ್ನು ಸೂಕ್ಷ್ಮ 


ದರ್ಶಕದಲ್ಲಿ ಹಿಡಿದು ತೋರಿಸತೊಡೆಗಿದೆ. 
ನಾರಿನ ಮರಿಗಳ ಚಲನನೆಲನ ಕಂಡ 
ಎಲ್ಲರೂ ಭಯಭೀತರಾದರು. ತಾವು ಕಂಡ 
“ಸಣ್ಣ ಹಾವು”ಗಳನ್ನೂ ಅವುಗಳು ರಭಸ 
ದಿಂದ ಸುತ್ತಾಡುವುದನ್ನೂ ಷರರಿಗೆ ಹೇಳಿ 
ಅನರನ್ನೂ ಕರೆತಂದು ತೊ"ರಿಸಹತ್ತಿ ದರು. 
ಹಳ್ಳಿಗೆ ಹಳ್ಳಿಯೇ ಬಂದಿತು. ನಮಗೆ 
ಇದೊಂದು ಹೊಸ ಕೆಲಸವಾಯಿತು. ಕೋಗಿ 
ಬಂದು ತನ್ನ ನಾರುಹುಳದೆ ತುದಿಯಿಂದ 
ಬರುವ ಸ್ರವಿಕೆಯನ್ನು ತೋರಿಸಬೇಕೆಂದು 
ವಿನಂತಿಸುತ್ತಿದ್ದ. ತೋರಿಸಿದ ತಕ್ಷಣ ಅವ 
ನಿಗೆ ಎಲ್ಲಿಲ್ಲದ ಸಂತೋಷ, “ಛೇ ಛೇ, ಇಂಥ 
ಹುಳು ಕುಡಿಯುವ ನೀರಾಗ ಹೊಕ್ಕರ ಜನ 
ಉಳಿದೀತೇನ್ರೀೀ?” ಅನ್ನುತ್ತ ಗುಂಪು ಗುಂಪು 
ಹೋಗುತ್ತಿತ್ತು. ಒಂದೆರಡು ದಿನಗಳಲ್ಲೇ 
ಇಡೀ ಊರಿಗೆ ಊರೇ ಕುಡಿಯುವ ನೀರನ್ನು 
ಸೋಸತೊಡಗಿತು. ಸ್ಥಿತಿವಂತರು 
ಕುದಿಸಿ, ಸೋಸಿ ಕುಡಿಯತೊಡಗಿದರೆ. 
ಮುಂದೆ ಒಂದೆರಡು ವರ್ಷಗಳಲ್ಲಿ ಆ ಊರಿನ 
ನಾರುಹುಳು ಹೆಸರಿಲ್ಲದಂತೆ ಹೋಯಿತು. 
ಊರಿನ ಜನರು, ಸಂತೊ (ಷದಿಂದ 
ಇದ್ದಾರೆ. 

ಇದನ್ನು ಜನರಿಗೆ ತೋರಿಸುತ್ತ ಕುಳಿ 
ತಾಗ ನನ್ನೊಡನೆ ಕೆಲಸ ಮಾಡುತ್ತಿದ್ದ 
ಒಬ್ಬ ವಿದ್ಯಾರ್ಥಿ ನನಗೆ “ಸರ್‌, ಗುಳಿಗೆ 
ದ್ರಾವಣ ಮಾಡಿ ಆ ದ್ರಾವಣದಲ್ಲಿ ಈ 
ಮರಿಗಳನ್ನು ಹಾಕಿ ನೋಡೋಣ. ಮರಿ 
ಗಳು ಸತ್ತರೆ ಔಷಧಿ ಉಪಯುಕ್ತ ಎಂದು 
ಗೊತ್ತ್ವಾಗುವದು.* ನಾನು ಅವನಿಗೆ 
ಹೇಳಿದೆ “ನೋಡು, ಅದು ನಿನ್ನ ನಿಚಾರ. 


ನೀರು 


೯ಟಅರ್ಚೂರಾ್ಪರ್ಕ್ಸಸ್ಸಗ್ಕೂೂೂೂೂೂೂ್ಮರರಹಹ್ಕರ್ಕೂಕ್ಕ್ಕ್ಮ್ಮ್ಮರರ್ಕರುರ್ತಸಕಕಕಕರ್ಕರರ್ಟಟ್ಯೂೂಕರಕಳೃಕಸ್ಸಕ್ಸ್ಜ್‌ಕ್‌ಟ್‌್‌ ಟ್‌ ಕಚ್‌ ದ್‌ ್ಪಶ ್‌್‌್‌್‌ಾ 


ಸಾರುಹುಳುಗಳ ಸಂತೆಯಲ್ಲಿ ನಾನಾ 


ನೀನೇ ಮಾಡು.” ವಿದ್ಯಾರ್ಥಿ ಎಲ್ಲ ಎಚ್ಚರಿಕೆ 
ಗಳನ್ನು ವಹಿಸಿ (ಎ) ಹಾಗು (ಬಿ) ಗುಳಿಗೆ 
ಗಳ ದ್ರಾವಣ ಮಾಡಿದ ದ್ರಾವಣವನ್ನು 
ಗಾಜಿನ ಸ್ಪೃಡ ಮೇಲೆ ಹಾಕಿ ಅದರಲ್ಲಿ 
ಮರಿಗಳನ್ನು ಸೇರಿಸಿ ಸೂಕ್ಷ್ಮ ದರ್ಶಕದಲ್ಲಿ 
ನೋಡಿದ. ಪ್ರತಿ ಅರ್ಧ ತಾಸಿಗೊಮ್ಮೆ 
ನೋಡುತ್ತ ಇಡೀ ದಿನ ಕಳೆದ ಯಾವ 
'ಬದಲಾವಣೆಯೂ ಆಗಲಿಲ್ಲ. ನಿರಾಶನಾಗು 
ವಷ್ಟರಲ್ಲಿ ನಾನು ಆಶೆಯನ್ನು ಚಿಗುರಿಸಿದೆ. 
“ನೋಡು ಮರಿಗಳು ಸಾಯದಿದ್ದ ಕೀನು? 
ಅವುಗಳ ಚಲನೆಯಲ್ಲಿ ಏನಾದರೂ ಬದ 
ಲಾವಣೆಗಳಾಗುವವೋ ಹೇಗೆ ನೋಡು” 
ಎಂಡೆ- ಅವನಿಗೆ ಅಷ್ಟು ಸಾಕಾಗಿ ಬಿಟ್ಟು 
ಬಿಟ್ಟಿ. ನಾನು ಅವನ ಕಾರ್ಯವನ್ನು 
ಮಾಡತೊಡಗಿದೆ. ಒಂದು ಸಲ ನಾರಿನ 
ಮರಿಗಳನ್ನು ಶೇಖರಿಸುವಾಗ ಅವುಗಳೊಡನೆ 
ಕೋಗಿಯ ರಕ್ಷ, ಹಾಗು ಸ ವಿಕೆ ಸಹ ಅದ 
ಕೊಡನೆ ಕೂಡಿತು. ಅದನ್ನು ಪರೀಕ್ಷಿಸು 
| ವಾಗ ನನಗೊಂದು ಆಶ್ಚರ್ಯ ಕಾದಿತ್ತು. 
! ನಾರುಹುಳದ ಮರಿಗಳು ಜಿಗಿಯುತ್ತ 
ಜಿಗಿಯುತ್ತ ಚಲಿಸುತ್ತಿದ್ದವು. ಅವುಗಳ 
ಸುತ್ತಲೂ ಬಿಳಿರಕ್ತ ಗೋಲಕಗಳಿದ್ದ ವು. 
ನಾರಿನ ಮರಿಗಳು ಚಲಿಸುತ್ತ ಗೋಲಕಗಳ 
ಸಮೀಪದಲ್ಲಿ ಬಂದ ಶಕ್ಷಣ ಗೋಲಕಗಳು 
ನಾರಿನ ಮರಿಗಳ ಮೈಗೆ ಅಂಟುತ್ತಿ ದ್ದವು. 
ಮುಂದೆ ಅವುಗಳನ್ನು ಬಿಡುತ್ತಿರಲಿಲ್ಲ 
ಹೆಚು ಗೋಲಕಗಳನ್ನು ಮೆತ್ತಿಕೊಂಡ 
ನಾರು ಮರಿಗಳು ಜಿಗಿಯುವದನ್ನು ನಿಲ್ಲಿಸಿ 
ಒದ್ದಾಡ ತೊಡಗುತ್ತಿದ್ದವು. ಈ ದೃಶ್ಯವು 
ಬಹಳ ಸಾ ರಸ್ಯಕ್ಷರವಾಗಿತ್ತು, . ಹಾವಿನ 
'ಮೆರಿಗಳಿಗೆ ಅಥವಾ ಹಾವು ಹೇಗೆ ಒದ್ದಾಡು 
| ತ್ರವೆಯೋ ಕಾಗೆ ಈ ಮರಿಗಳು ಉರು 


ಳಾಡುತ್ತಿದ್ದವು. ಗೋಲಕಗಳು ಇರುವೆ 
ಯಂತೆ ಮೆತ್ತುತ್ತಿದ್ದವು. ಈ ದೃಶ್ಯವು 
ನಮ್ಮ ಲ್ಲಿಯ ಎಲ್ಲ ವೈದ್ಯರನ್ನು ಕಾಗು 
ವಿದ್ಯಾರ್ಥಿಗಳನ್ನು ಹುಚ್ಚ ರನ್ನೂ ಗಿಸಿತು. 
ಸೂಕ್ಷ್ಮದರ್ಶಕವನ್ನು ಕೆಲವೇ ಮಿನಿಟು 
ಗಳವರೆಗೆ ನೋಡುವ ವಿದ್ಯಾರ್ಥಿಗಳು ತಾಸು 
ಗಟ್ಟಲೇ ಕುಳಿತು ವೀಕ್ಷಿಸತೊಡಗಿದರು. 
ಇಂಥ ವಿವರಗಳನ್ನು ಬೇರೆಲ್ಲೂ ವರ್ಣಿಸಿಲ್ಲ. 
ಇವುಗಳ ಚಿತ್ರಗಳನ್ನು ತೋರಿಸಿದಾಗ 
ಪರಿಣತರೂ ಸಹ ಬೆರಗಾಗಿ ಹೇಳಿದರು. 
“ಇಂಥ ಅನ್ವೇಷಣೆ ಬೇರೆಲ್ಲೂ ಆಗಿಲ್ಲ.” 
ಈ ಕಾರ್ಯವನ್ನು ಸೂಚಿಸಿದ ವಿದ್ಯಾರ್ಥಿಗೆ 
ದ್ರು ಸಂಗತಿಯನ್ನು ತಿಳಿಸಿದಾಗ ಅವನು 
ಉಬ್ಬಿಹೋದ. ಬಿಳಿ ಗೋಲಕಗಳು ದೇಹ 
ದಲ್ಲಿ ಸೇರಿದ ರೋಗಾಣುಗಳನ್ನು ಹೀಗೆಯೆ 
ನಾಶಸಡಿಸುತ್ತವೆ. 


ಕಡಿ ಕಾಲು 
a 


ಅಳವಂಡಿ ಹಳ್ಳಿಯಲ್ಲಿ ನಾರು ಹುಳು 
ಮನೆ ಮಾಡಿ ಹಲವಾರು ವರ್ಷಗಳಾಗಿ 
ತ್ತಂತೆ. ಒದೊಂದು ವರ್ಷ ನಾರು ಹುಳು 
ನಿಡುಗಿನ ರೂಪದಲ್ಲಿ ಬಂದು ಇಡೀ ಹಳ್ಳಿ 
ಯನ್ನೇ ಅಲ್ಲೋಲ ಕಲ್ಲೋಲ ಮಾಡು 
ತ್ಲಿತ್ತು. ಉಳಿದ ಸಲ ಊರಲ್ಲಿ ಕೆಲವರಿಗೆ 
ಮಾತ್ರ ತೊಂದರೆ ಕೊಡುತ್ತಿತ್ತು. ಪ್ರತಿ 
ವರ್ಣ ಅದು ಪಿಡುಗು ಆಗಿದ್ದ ಕೆ ಆ 
ಊರಲ್ಲಿ ಯಾರೂ ವಾಸಿಸುತ್ತಿದ್ದಿಲ್ಲ ಎನ್ನ 
ಬಹುದು. 

ಒಂದು ದಿನ ಹಳಿ ಕೈಯ ಚಾವಡಿಯಲ್ಲಿ 
ಕುಳಿತು ರೋಗಿಗಳಿಗೆ ಗುಳಿಗೆಗಳನ್ನು 
ಹಂಚುತ್ತಿದ್ದೆ. ಚಾವಡಿಯ ಮಂದೆ 
ಯೆಂಕಪ್ಪ ಎಂಬುವನು ದಡ ದಡ ನಣೆ 


೪೬ 


ಯುತ್ತ ಹೋದ. ಅನನೊಡನೆ ಮಾತನಾಡ 
ಬಯಸಿದವರು ಅವನ ಹಿಂಡೆಯೇ ಓಡುತ್ತ 


ಹೋಗಬೇಕಾಗಿಶ್ತು. ನಿಂತು ಮಾತನಾಡ 
ಬೇಕಿದ್ದರೆ ಯೆಂಕಪ್ಪ ದಾರಿಯ ದೀಸದ 


ಕಂಬ ಇಲ್ಲವೆ ಗೋಡೆಯ ಕಡೆಗೆ ದಿಕ್ಕು 
ಬದಲಿಸಿ ಅವುಗಳಿಗೆ ಎರಡೂ ಕ್ಸ ಕೊಟ್ಟು 
ನಿಲ್ಲುತ್ತಿದ್ದ. ಅನಂತರ ಮಾತನಾಡುತ್ತಿದ್ದ. 
ಯಾವ ಆಸರೆ ಇಲ್ಲದೆ ನಿಲ್ಲುವದು ಸಾಧ್ಯ 
ವಿದ್ದಿಲ್ಲ. ನನಗೆ ಅದು ಮೋಜೆನಿಸಿತು. 
ಅಲ್ಲಿಯೇ ಕುಳಿತಿದ್ದ ಶಿಕ್ಷಕರನ್ನು ಕೇಳಿದೆ. 
“ಮಾಸ್ತರರೇ, ಯೆಂಕಪ್ಪ ಹೀಗೇಕೆ ಓಡು 
ವನು? ರಸ್ತೆ ನಡುನೆ, ಬೈಲಿನಲ್ಲಿ ನಿಲ್ಲುವ 
ಯಾಕೆ? ಎಂದು ಪ್ರಶ್ನಿಸಿದೆ”. ಮಾಸ್ತರರು 
“ಸಾಹೇಬ್ರ, ನಾರು ಹುಳಾ ಮೈಯೊಳ 
ಗಿಂದ ಹೊರಗ: ಬಂದ್ರ ಅದಕ್ಕೂ 
ಯದು. ನಮಗೂ ಒಳ್ಳೆಯದು. ಒಂದು 
ವೇಳ್ಯಾ ಅದು ಮೈಯೊಳಗ ಉಳದ್ರ ಮರಗಿ 
ಸಾಯತೈೆ ತಿ. ಅದರ ಮರಗ ಮನಿಸ್ಯಾಗ ಗ 
ಹತ್ತಿ, ಅದರ ಸುತ್ತ ಇದ್ದ ಖಂಡ ಕರಗಿ 
ನೀರಾಗಿ ಹೋಗತೈ ತಿ. ಕೈಯಾದರ ಹಿಡ್ಯಾಕ 
ಬರಾಂಗಿಲ್ಲ, ಕಾಲಾದ್ರ ನಡ್ಯಾಕ ಬರಾಂಗಿಲ್ಲರಿ. 
ಯೆಂಕನ ಬಾಳ್ಯ ಇಂಥಾದಾಗೇತಿ, ಅನನ 
ಪಿಂಡಿ (ಮೀನ ಖಂಡ) ಹಿಡಿದು ನೋಡಿ. 
ನಾರ ಹುಳಾ ಸಿಂಬಿಸಿಂಬಿ ಆಗಿ ಅಲ್ಲಿ 
ಸತ್ತ ಹೋಗ್ಯಾವು. ಅದಕ ಆನನ ನಿಂಡರಿ 
ಖಂಡ ಕರಗಿ ಹೊಗ್ಯಾ ವು. ಅವನ 
ಕಾಲಾಗ ಬರೆ ಎಲವು ಚರ್ನು ಅಸ್ಟು ಐತಿ 
ಐತಿ ನೋಡಿ. ನಡಿ ಅಂದ್ರ ನಿಲ ಅಂದ್ರ 
ಅಂವ ಹೆಂಗ ನಿಂದ್ರ ಜೀಕ್ರಿ? ಎದ್ದಂದ್ರ 
ಓಡಾಂವ, ನಿಲ್ಲಬೇಕಂದ್ರ, ಗ್ವಾಡಿಗೋ 
ಗಿಡಕ್ಳೊ ಹಾಯ್ದು ನಿಲ್ಲಬೇಕ್ರಿ”. ಮಾಸ್ತರ 
ಹೇಳಿದ ಮಾತುಗಳು ನನ್ನನ್ನು ಗಲಿಬಿಲಿ 
ಗೊಳಿಸಿದವು. ಅನರ ಎದುರಿಗೆ ಇನ್ನಿ" 


ಒಳ್ಳೆ 


ನಾದ್ರು ಅಂದ್ರ ಇವರೆಂಥ pe ; 
ಅಂದಾರೆಂದು ಸುಮ ನಾಗಿ ಬಿಟ್ಟೆ. ಇಡಿ 
ರಾತಿ ವಿಚಾರಿಸಿದೆ. ಕಾಕ ಸುಗತ ನಿಚಾರ: 
ಸ ಕಲಿತ ಕಲಿಸಿದ ಸ್ಮಕಗಳಲ್ಲಂತ 
ಇಲ್ಲವೆಂದು ಖಾತ್ರಿ ಘಟನ ಆ . 


ಮಾಸ್ಕರರು ಹೇಳಿದ ಮಾತು ನಿಜವೋ' 
ಅಥವಾ ಸುಳ್ಳೋ ಅನಿಸಹತ್ತಿತ್ಕು ಮರು: 


ದಿನ ಮು ಯಾರನ್ನೋ ಕಳುಹಿಸಿ , 
ಯೆಂಕಪ್ಪನನ್ನು ಕರೆಸಿದ. ಪರೀಕ್ಷಿಸಿದೆ. ' 
ಮಾಸ್ಕರು ಹೇಳಿದಂತೆ ಯೆಂಕಪ್ಪನ' 
ನಿಂಡ್ರಿ ನಿಜವಾಗಿ ಕರಗಿ ಹೋಗಿದ್ದವು. ತ 
ಅವುಗಳಿಗೆ ಶಕ್ತಿ ಎಂಬುದು ಇದ್ದಿಲ್ಲ. ಇಡೀ. 
ಕಾಲು ಒಣಗಿದ ಕಟ್ಟಿಗೆಯಂತೆ ಕಾಣಿ, 
ಸುತ್ತಿದ್ದವು. ಚರ್ಮ ಕಪ್ಪಾಗಿ ಮಿಂಜ ಕ 
ತಿತ್ತು. ಕೈಗೆ ಕೇನಲ ಎಲವು ಹತ್ತೂ" 
ಶಿ. ಚರ್ಮದ ತಳದಲ್ಲಿ ನೋವು] 
ಲ್ಲ. ಆಳವಾಗಿ ಪರೀಕ್ಷಿಸಿದೆ ಗಂಟ 
ದ ನಾರುಹುಳುಗಳು ಹತ್ತಿ ದ್ದೆ ವು. 
ಸತ್ತ ನಾರುಹುಳುಗಳ ದೇಹದಲ್ಲಿ ಸುಣ್ಣ 
ಶೇಖರಗೊಂಡು ಅವು ಕಲ್ಲಿನಂತಾಗುತ್ತವೆ.: 
ಆದರೆ ಸುತ್ತಲಿನ ಸ್ನಾಯುಗಳು ಕರಗಿ 
ಹೋದದ್ದು ನನ್ನ ಲಕ್ಷ್ಮ್ಯಕ್ಕೆ ಬಂದಿದ್ದಿ ಲ್ಲ. | 
ಇದನ್ನು ಖಚಿತ ಪಡಿಸಲು ಯೆಂಕಪ್ಪ ನನ್ನು 
ಶಹರಕ್ಕೆ ಕರೆದುಕೊಂಡು ಹೋಗಿ ಎಕ್ಸರೇ 
ತೆಗೆಸಿ ನೋಡಿದರೆ ಅವನ ಕಾಲಿನಲ್ಲಿ ಸುಚಿ] 
ಗಳ ಮಾಲೆಯೇ ಇತ್ತು. ಮಾಸ್ತರರನ್ನು 
ಭೆಟ್ಟಿಯಾಗಿ ಕೇಳಡಿ ಈ ವಿವರಣೆಯನ್ನು 


ಅವರಿಗೆ ಯಾರು ಹೇಳಿದರೆಂದೆ. ಅವರು ' 
ಅಸೊ ಕಂದು ಮಹತ J ಕೊಡದೇ “ಸಾಹೇಬ್ರ 


ಈ ಊರಲ್ಲಿಯ ಜನರಿಂದ ಕೇಳಿದ್ದೇನೆ? 
ಎಂದರು. ನಾನು ಇದನ್ನು ಹಲವಾರು 
ವೈದ್ಯ ವಿಜ್ಞಾ ನಿಗಳಿಗೆ ತೋರಿಸಿದೆ. ಎಲ್ಲರಿಗೂ 
ಆಶ್ಚರ್ಯ. 


ಣಿ 
ಜರಿ 


ಸಾರುಹುಳುಗಳ ಸಂತೆಯ ಲ್ಲಿ-ಸಾನು 


ನನ್ನ ಕಿರಿಯ ಸ್ನ ಹಿತರಾದ 
ಡಾ| ಮಲ್ಲಿಕಾರ್ಜುನ ಜಾಲಿ ಅವರೂ ಸಹ 
[೩ಂಥ ರೋಗಿಗಳನ್ನು ಗುಲಬರ್ಗಾದಲ್ಲಿ 
ನೋಡಿದ್ದನ್ನು ಪರೀಕ್ಷಿಸಿದ್ದದನ್ನು ಹೇಳಿ 
(ನರು, 

ಇಂದಿಗೂ ಈ ತೊಂದರೆಯ ಕಾರಣ 
| ವಿವರಗಳು ನನಗೂ ಹಾಗು ಉಳಿದ ವೈದ್ಯ 
ನಿಜ್ಞಾ ನಿಗಳಿಗೂ ತಿಳಿದಿಲ್ಲ ತಿಳಿಯುವ 
ಹಾಗೆಯೂ ಇಲ್ಲ. ಯಾಕೆಂದರೆ ನಾರು 
ಹುಳು ಸ್ವಲ್ಪದರಲ್ಲೇ ಇಡೀ ಜಗತ್ತಿನಿಂದ 
ಹೊರಹಾಕಲ್ಪಡಲಿಜೆ. ಅಂದರೆ ನಾರುಹುಳು 
ನಮ್ಮಿಂದ ಸದಾಕಾಲ ಕಣ್ಮರೆಯಾಗುತ್ತ 
(ಲಿದೆ. ನಮ್ಮ ಸಂಶೋಧನೆ ಅಪೂರ್ಣ 
ವಾದರೂ ಜಗತ್ತು ದೊಡ್ಡ ನೋವಿನಿಂದ 
ಪಾರಾಗುನದು ಎಂಬುದು ಸಂತೋಷ. 


ಕಾಮಬಾಣ 


ಮೊದಲನೆಯ ಸಲ ನಾನು ನಾರು 
ಸುಣ್ಣಿ ನ ಕೂಪವಾದ ಅಳವಂಡಿಗೆ ಹೋಗಿ 
ಬಂಡಿ. ಎಲ್ಲರಿಗೂ ಅದನ್ನು ವರ್ಣಿಸಿದೆ. 
ತೆ ಲವರು. ಬಂದು ಸಾರ್‌. ಆ ಊರಿಗೆ 
ಕೋಗಿ ಸೇವೆ ಸಲ್ಲಿಸೋಣ ಎಂದು ಮುಂದೆ 
ಬಂದರು. ಒಳೆ ಯೆಂದು ನಾರು ಹುಣ್ಣಿ ನ 
ಬಗ್ಗೆ ಅದಕ್ಕೆ ಕೊಡುವ ಮುದ್ದುಗಳ ಬಗ್ಗೆ 
ಅಭ್ಯಸಿಸ ತೊಡಗಿದೆ. ಡಾ| ಡಿ. ಆಂ". 
ಕುಲಕರ್ಣಿ ಔಷಧ ಶಾಸ್ತ್ರದ ಮುಖ್ಯಸ್ಥರು. 
ನಾರುಹುಣ್ಣಿ ನ ಮೇಲೆ ಹಲವಾರು ವರ್ಷ 
ಗಳ ಹಿಂದೆ ಸಂಶೋಧನೆ ನಡೆಸಿದ್ದರು. 
ಅವರನ್ನೂ ಸಹ ಚೇಟಿಯಾಗಿ ವಿಚಾರಿಸಿದೆ. 
ಅನರಿಗೂ ಯಾವ ಉಸಯುಕ್ತ ಮದ್ದು 
ಗಳು ದೊರೆತಿರಲಿಲ್ಲ. 


ಆದರೆ ಒಬ್ಬ ಹಿರಿಯ ವೈ ದ್ಯ ರು 


೪೭ 


ಸಂಶೋಧನೆಮಾಡಿ ಒಂದು ಔಷಧ ಅದ್ಭುತ 
ವಾಗಿದೆ ಎನ್ನುವಂತೆ ಹೇಳುತ್ತಿ ದ್ದರು. 


ಹಾಗೂ ವಿಜ್ಞಾನ ಪತ್ರಿಕೆಗಳಲ್ಲಿ ಬರೆದರು. 
ರೋಗಿಗೆ ಬೇಕಾದ ಎಲ್ಲಾ ಗುಣಗಳು ಆ 
ಮದ್ದಿ ನಲ್ಲಿ ಇನೆ ಎಂದು ಬರೆದರು. ನಮಗೆ 
ಅದು ಸುಳ್ಳು ಎನಿಸಿತು. ಯಾಕೆಂದರೆ ಅಂಥ 
ಮದ್ದು ಇನ್ನೂವರೆಗೆ ಯಾವ ರೋಗಕ್ಕೂ 
ದೊರೆತಿಲ್ಲ ಎಂದು ಡಾ| ಕುಲಕರ್ಣಿ (ಔಷಧ 
ಶಾಸ್ತ್ರದ ಪ್ರಾಧ್ಯಾಪಕರು) ಹೇಳಿದರು. 
ಆದರೆ ಅದನ್ನು ಖಚಿತ ಮಾಡುವದು 
ಹೇಗೆ? ಮರುವರ್ಷ ಅನ್ನುವಷ್ಟರಲ್ಲಿ ನಾವು 
ಸಿದ್ಧರಾಗಬೇಕು. ಹಲವಾರು ಔಷಧ ಕಂಪನಿ 
ಗಳಿಗೆ ಓಲೆ ಬರೆದು ಹಿರಿಯ ವೈದ್ಯರು 
ಬಳಸಿದ ಮದ್ದು ಪುಕ್ಕಟಿಯಾಗಿ ತಯಾರಿಸಿ 
ನಮಗೂ ಗೊತ್ತಾಗದಂತೆ ಬಾಟಲಿಗಳ 
ಮೇಲೆ (ಎ) ಮತ್ತು (ಬಿ) ಎಂದು ಮಾತ್ರ 
ಬರೆದು ಕಳುಹಿಸಲು ಹೇಳಿಜಿವು. ಕಳುಹಿಸಿ 
ದರು. ನಾವು ಎಣಿಸಿದಂತೆ ಮರುವರ್ಷ 
ನಾರುಹುಣ್ಣಿನ ಪೀಡೆ ತಲೆ ಎತ್ತಿತ್ತು. 
ಶಕ್ಷಣ ಹೋಗಿ ಕಾರ್ಯ ಪ್ರಾರಂಭಿಸಿದೆವು. 
ಒಂದು ಗುಂಪಿನ ರೋಗಿಗಳಿಗೆ (ಎ)ಗುಳಿಗೆ 
ಇನ್ನೊಂದು ಗುಂಪಿನವರಿಗೆ (ಬಿ)ಗುಳಿಗೆ 
ಕೊಟ್ಟು ಪ್ರತಿದಿನ ಹಲವಾರು ವಿಧಾನ 
ಗಳಿಂದ ಪರೀಕ್ಷಿಸುತ್ತ ಆ ಊರಲ್ಲಿ ಇದ್ದೆ ವು. 
ಎಲ್ಲ ರೋಗಿಗಳ ವಿವರಗಳನ್ನು ಕಂಪನಿಗೆ 
ಕಳುಹಿಸಿದೆವು. ಒಂದು ತಿಂಗಳಾದ ಮೇಲೆ 
ಅವರಿಂದ ಉತ್ತರಬಂದಿತು. ಮೆದ್ದು ನಾರು 
ಹುಳ, ನಾರುಹುಣ್ಣಿನ ಮೇಲೆ ಎಂಥದೇ 
ಪರಿಣಾಮಬೀರಿಲ್ಲ.” ಮೊದಲು ಅದ್ಭುತ 
ವೆೊಡು ಹೇಳಿದ ಬರೆದ, ವೈದ್ಯರಿಗಿಂತ 
ಹೆಚ್ಚು ಕೂಲಂಕಸವಾಗಿ ಈ ಅಧ್ಯಯನ 
ನಡೆಸಿದ್ದೆ ವು. ಯಾವ ರಿೀಕಿಯಿಂದಲು 


46 


ಯಾರಿಂದಲೂ ತಪ್ಪುಗಳು ಆಗದಂತೆ 
ಎಚ್ಚರ ವಹಿಸಿದ್ದೆ ವು. ಅದನ್ನೆಲ್ಲ ಬರೆದು 
ವೈದ್ಯರಿಗೆ ತಿಳಿಸಿದೆವು. ಅವರು ನಕ್ಳು 
ಸುಮ್ಮನಾದರಂತೆ. ಮತ್ತೆ ಬರೆದೆವು. 
“ನನ್ನ್ನ ಅನುಭವ ಹಾಗಿದೆ” ಎಂದು ಬಂದಿತು. 
ವೈದ್ಯ ವಿ ಜ್ಞಾ ನ ಖಚಿತವಾಗಿರಚೇಕು. 
ಎಲ್ಲರಿಗೂ ಎಲ್ಲ ಕಡೆಗೂ ಅದೇ ಫಲಿತಾಂಶ 
ಬರಬೇಕು. ನಮ್ಮ ಫಲಿತಾಂಶಗಳನ್ನು 
ಬರೆದು ಹಲವಾರು ವೈದ್ಯ ವಿಜ್ಞಾ ನದ 
ಪತ್ರಿಕೆಗಳಿಗೆ ಕಳುಹಿಸಿದೆವು. ನಮ್ಮ ಲೇಖನ 
ವನ್ನು ಯಾರೂ ಪ್ರಕಟಿಸಲು ಮುಂದೆ 
ಬರಲಿಲ್ಲ. ಬೇಜಾರು ಆಯಿತು. ಮರು 
ಪ್ರಯತ್ನ ಬಿಡಲಿಲ್ಲ ಇಂಗ್ಲೆಂಡಿಗೆ ಕಳುಹಿಸಿ 


ಪುಸ್ತ ಕ ಪ್ರಸಂಜ 


ಜಿವು. ಅಲ್ಲಿಯ ವೈದ್ಯವಿಜ್ಞಾನದ ಪತ್ರಿಕೆ : 
ಯವರು. ಮೆಚ್ಚೆ ದರು. ತಕ್ಷಣ ಮುದ್ರಿಸಿ | 
ದರು. ನಮ್ಮ ಲೇಖನ ಮೊದಲಿನ ಹಲ , 
ವಾರು ಸಿದ್ಧಾಂತಗಳನ್ನು ಸುಳಾ ಗಿಸಿತ್ತು. | 
ಕೆಲವು ಜನರು ನಮ್ಮ ಕೆಲಸವನ್ನು ಶಪ್ಪು | 
ಎಂದು ಹೇಳಲು ಪ್ರಯತ್ನಿ ಸಿದರು. ಎರಡು | 


ವರ್ಷ ಕಳೆದ ಮೇಲೆ ಒಂದು ಜಾಗತಿಕ : 
ಸಮ್ಮೇಳನ ಇಂಗ್ಲೆಂಡದಲ್ಲಿ ನಡೆಯಿತು. 


ಅಲ್ಲಿ ನಮ್ಮ ಫಲಿತಾಂಶಗಳೇ ನಿಖರವಾದವು. ' 
ಮೊದಲಿನ ಫಲಿತಾಂಶಗಳು ವ್ಯಾಪಾರಕ್ಕೆಂದು ' 
ಸೃಷ್ಟಿಸಲ್ಪಟ್ಟ ವು ಎಂದು ಜಾಗತಿಕ ತಜ್ಞ ರು 
ಅಂತಿಮ ನಿರ್ಣಯ ಸಾರಿದರು. ನಾವೆಲ್ಲ 


ಕೂಡಿ ಮಾಡಿದ ಈ ಸಂಶೋಧನೆ ಜಾಗಾ 
ತಜ್ಞ ರ ಪ್ರಶಂಸೆ ಪಡೆದಿದೆ. 


ಏನೂ ಮಾಡಲು ಯೋಗ್ಯನಲ್ಲದ ಯಾನ ಮನುಷ್ಯನೂ ಇಲ್ಲ. ಅದರೆ ಆತನು 


ಏನು ಮಾಡಬಹುದೆಂಬುದನ್ನು ಆತನಿಗೆ ತಿಳಿಸಿ ಅವನನ್ನು ಕ್ಕ 


ಗತಿಗೆ ಹಚ್ಚುವ 
ಸಂ 


ಚಾಣ ಯೋಜಕರು ಮಾತ್ರೆ ಸಿಗುವದು ಕಠಿಣ. 


ಸುಭಾಷಿತ 


| 
ಧೂಮಪಾನ ದುರಂತಕ್ಕೆ ಆಹ್ವಾನ! 


ನಿನ". ಆರ. ಪಾಟೀಲ್‌ 


(ಮೇ ೩೧ ಅಂತರಾಷ್ಟ್ರೀಯ ಧೂಮಪಾನ ವಿರೋಧಿ ದಿನ) 


"*ಧೂನಶಾನ ನಿಸೇಧಿಸಲಾಗಿದೆ? 
ಇತ್ಯಾದಿ ಎಚ್ಚರಿಕೆಯ ಬೋರ್ಡುಗಳು 
| 
| 
, 


ಸಾರ್ವಜನಿಕ ಸ್ಮಳಗಳಲ್ಲಿ, ಬಸ್ಸುಗಳಲ್ಲಿ 

ನಮಗೆ ಕಾಣಸಿಗುವುದು ಸರ್ವೇಸಾಮಾನ್ಯ. 

ಆದರೆ ಈ ಎಚ್ಚರಿಕೆಯ ಮಾತುಗಳು 

ತಂಬಾಕಿನ ತಾಪದ ಮುಂದೆ ತಾಕತ್ತು 

ಕಳೆದುಕೊಂಡಿವೆ ಎಂದೆ ಹೇಳಬೇಕು. 
| ಯಾಕೆಂದಕೆ “ಧೂಮಪಾನ ನಿಸೇಧಿಸ 
ಲಾಗಿದೆ' ಎಂಬ ಬೋರ್ಡನ್ನು ಓದುತ್ತಲೇ 
ಜನರು ಬೀಡಿ, ಸಿಗರೀಟು ಸೇದುತ್ತಿರು 
ತ್ತಾರೆ. ಧೂಮಪಾನ ನಿಷೇಧಿಸಿದೆ ಎಂಬ ಎಚ್ಚ 
ರಿಕೆಯ ಮಾತು ಚಾಲಕನ ಮುಂದೆಯೇ 
ಇದ್ದರೂ, ಚಾಲಕನ ಕೈಯಲ್ಲಿ ಬೀಡಿ 
ಇರುತ್ತ ಡೆ. ಹೌದು! ಪ್ರಸಂಚದಲ್ಲಿಂದು 
ತಂಬಾಕಿನ ಮೋಹಕ್ಕೆ ಒಳಗಾದಷ್ಟು ಜನ 
ಇನ್ನಾ ವುದಕ್ಕೂ ಅಗ್ಗ ಎಂದೇ ಹೇಳಬೇಕು. 
ಧೂಮಪಾನ ಶರೀರಕ್ಕೆ ಮಾರಕ ಎಂದು 
ಗೊತ್ತಿದ್ದರೂ ಜಗತಿ ನ ಅಸಂಖ್ಯ ಜನ 
ಇದರ ದಾಸಾನುದಾಸರಾ ಗಿದ್ದಾ ರೆ. 
ಒಂದು ವಿನರ್ಯಾಸವೆಂದರೆ ಸಮಾಜ 
ಸುಧಾರಕರು, ವೈದ್ಯರು, ಲೇಖಕರು 
ಅಢ್ಯಾಸಕರು, ನಾಯಕರು “ತಂಬಾಕು 
ಸೇವೆ ದೇಹದ ಆರೋಗ್ಯಕ್ಕೆ ಹಾನಿಕರ” 


7 


ಎಂದು ಹೇಳಿದರೂ ವಾಸ್ತವದಲ್ಲಿ ಇವರೆಲ್ಲ 
ತಂಬಾಕು ಇಲ್ಲದೇ ಬದುಕಲಾರರು. 
ತಂಬಾಕಿನ ಉತ್ಪನ್ನ ಗಳ ಮೇಲೆ "ತಂಬಾಕು 
ಆರೋಗ್ಯಕ್ಕೆ ಹಾನಿಕರ' ಎಂದು. ಬರೆದಿ 
ದ್ದರೂ, ಅದನ್ನು ಓದುತ್ತೇವೆ ಆ ಹಾನಿ 
ಯನ್ನು ಜನ ತಮ್ಮದಾಗಿಸಿಕೊಳ್ಳುವ 
ಬಗೆ ನಿಜಕ್ಕೂ ಶೋಚನೀಯವಾದುದು. 
ತಂಬಾಕಿನ ಸೇವನೆ ಕ್ಷಯ, ಕೆಮ್ಮು, 
ಕ್ಯಾನ್ಸರ್‌ಗಳಿಗೆ ದಾರಿಯಾಗುತ್ತದೆ ಎಂಬು 
ದನ್ನು ಅರಿತಿದ್ದರೂ ಕೂಡ ಬಹಳಷ್ಟು ಜನ 
ಅದಿಲ್ಲದೇ ತಮ್ಮ ದಿನನಿತ್ಯದ ಕಾರ್ಯ 
ಗಳನ್ನು ಮಾಡಲಾರರು. ಹೀಗಾಗಿ ಇಂದು 
ತಂಬಾಕು ಉದ್ದಿ ಮೆ ಜನರ ಆರೋಗ್ಯಕ್ಕೆ 
ಮಾರಕವಾಗಿದ್ದ ರೂ, ಲಾಭದಾಯಕ 
ಉದ್ದಿ ಮೆಯಾಗಿ ಮುಂದುವರಿದಿದೆ. 
ಇತ್ತೀಚೆಗೆ ತಂಬಾಕಿನ ಉದ್ಯಮವೇ ವಿಶ್ವ 
ಕಪ್‌ ಕ್ರಿಕೆಟ್‌ ಸಂಯೋಜಿಸಿ ಅದನ್ನು 
ವಿಲ್ಸ್‌ ವಿಶ್ವಕಪ್‌ - ೧೯೯೬ರ ಹೆಸರಿನಲ್ಲಿ 
ನಡೆಸಿದ್ದು ಅದರ ಶ್ರೀಮಂತಿಕೆಯ ಪ್ರತೀಕ 
ವಾಗಿದೆ. 

ಈಗ ಧೂಮಪಾನ ಒಂದು ಜಾಗತಿಕ 
ಸಮಸ್ಯೆಯಾಗಿ ಮುಂದುವರೆದಿದೆ. ಜಗತ್ತಿನ 


ಮುಂದುವರೆದೆ. ದೇಶಗಳಾದ ಅಮೆರಿಕಾ, 


೫೦ 


ರಷ್ಯಾ, ಜನಾನ್‌ಗಳಂಥಹ ದೇಶಗಳೇ ಇದರ 
ಕನಿಮುಸ್ಕಿಯಿಂದ ಬಿಡುಗಡೆ ಹೊಂದಲು 
ಸರ್ವಪ್ರಯತ್ನ ಮಾಡುತ್ತಲಿನೆ. ಹೊಗೆಯ 
ಕ್ಷಣಿಕ ಸುಖವನ್ನೇ ಬಯಸಿ ಹೊನ್ನ 
ಶೂಲಕ್ಕೆ ರುತ್ತಿರುವ ಈ ಧೂಮಪಾನಿಗಳ 
ಜೀವನ ನಿಜಕ್ಕೂ ದುರಂತಮಯ. ಈ 
ದುರಂತವನ್ನು ತಪ್ಪಿಸಲೆಂದೇ ವಿಶ ಸಂಸ್ಥೆ 
ಪ್ರತಿನರ್ಷ್ನ ಮೇ ೩೧ರಂದು “ಅಂತರೆ 
ರಾಷ್ಟ್ರೀಯ ಧೂಮಪಾನ ವಿರೋಧಿ ದಿನ? 
ವನ್ನಾಗಿ ಆಚರಿಸುತ್ತ ಬರುತ್ತಲಿದೆ. ಈ 
ದಿನದಂದು ಜಗತ್ತಿನ ಜನಕ್ಕೆ ಧೂಮಪಾನದ 
ದುರಂತಗಳ ಬಗೆಗೆ ತಿಳಿಹೇಳುವ ಕಾರ್ಯ 
ಕ್ರಮಗಳನ್ನು ಜಗತ್ತಿನ ರಾಷ್ಟ್ರಗಳು ನಡೆಸು 
ತ್ತವೆ. ಬನ್ನಿ ಧೂಮಪಾನದ ದುರಂತದ 
ಬಗೆಗೆ ನಾವೂ ತಿಳಿದುಕೊಳೊ ಗಣ. 


ತಂಬಾಕು 

ತಂಬಾಕು ಒಂದು ಲಾಭದಾಯಕ 
ವಾಣಿಜ್ಯ ಬೆಳೆ. ಇದರೆ ಮಾರಕತೆಯ ಅರಿವಿ 
ದ್ದರೂ ಜನರು ಅದನ್ನು ಸೇದಲಾರದೇ 


ತಿನ್ನ ಲಾರದ, _ಕುಡಿಯಲಾರದೇ ಇರ 
ಲಾರರು. ಅದಕ್ಕೇ ಇದನ್ನು ಕೆಲವರು 


"ಮೋಹಿನಿ' ಎಂದು ಕರೆದಿದ್ದಾರೆ. ಇದು 
ಮನುಷ್ಯನಿಗೆ ಒಮ್ಮೆ ಚಟವಾಗಿ ಅಭ್ಯಾಸ 
ವಾದರೆ ಅದರಿಂದ ಬಿಡುಗಡೆಯಾಗುವುದು 
ತುಂಬ ಕಪ್ಪ. ಇದರ ವಿಶಿಷ್ಠ ತೆ ಅಂದರೆ ಇದು 
ಬುದ್ಧಿ ಬ್ರಮಣೆಗೊಳಿಸದೆ ಅಮಲೇರಿಸುವ 
ವಸ್ತುವಾಗಿದೆ. ಇತರ ಮಾದಕನೇಯಗಳು 


ಹೆಚ್ಚಾ ದರೆ ಮನುಷ್ಯ ಸಮತೋಲನ ಕಳೆದು _ 
ಕೊಳ್ಳುತ್ತಾನೆ ಎಂಬುದು ಎಲ್ಲರಿಗೂ ಮಾತ್ರ ಬಿಟ್ಟು ಉಳಿದ ಚಿಗುರುಗಳನ್ನು . 
ಗೊತ್ತು. ಆದರೆ ತಂಬಾಕು ಹಾಗಲ್ಲ. ಇದರು ೩-೪ ದಿನಗಳಿಗೊಮ್ಮೆ ತೆಗೆಯುತ್ತ ಸಂಗ್ರ. 


ಪುಸ್ತಕ ಪ್ರಷಂಷ 


ಹೊಟ್ಟಿ ಯಲ್ಲಿ ತಳಮಳ ಉಂಟಾಗುವುದು 
ಆಗುತ್ತದೆಯಾದರೂ 
ಇವೆಲ್ಲ ಮಾಯವಾಗುತ್ತವೆ. 


ತಂಬಾಕನ್ನು ವಿ (ಳೈ ಜೆಲೆಯೊಂದಿಗೆ ' 


ಸೇವಿಸುತ್ತಾರೆ. 
ಚುರುಟು (ಚುಟ್ಟಾ), ಸೇರಿಸಿ 
ಸೇದುತ್ತಾರೆ. ತಿನ್ನಲು ಬಳಸುವ 
ತಂಬಾಕೇ ಬೇರೆಯಾಗಿದ್ದು, ಸೇದಲು 
ಬಳಸುವ ತಂಬಾಕೇ ಬೇರೆಯಾಗಿದೆ. 
ಪಶ್ಚಿಮ ಕರಾವಳಿ ಪ್ರದೇಶಗಳಲ್ಲಿ, ಪೂರ್ವ 
ಕರಾವಳಿ ಪ್ರದೇಶಗಳಲ್ಲಿ ತಿನ್ನುವ ತಂಬಾಕು 
ಹೆಚ್ಚು ಬೆಳೆದರೆ, ಕಡಿಮೆ ಮಳೆ ಬೀಳುವ 
ಒಳನಾಡು ಪೀಠಭೂಮಿಗಳಲ್ಲಿ ಸೇಡುವ 
ತಂಬಾಕನ್ನು ಹೆಚ್ಚಾಗಿ ಬೆಳೆಯುತ್ತಾರೆ. 
ಇದು ಬೀಜಗಳಿಂದ ಬೆಳೆಯುವ ಬೆಳೆ. 


ಬೀಡಿ, ಸಿಗರೇಟು 


ತಂಬಾಕು ಬೀಜಗಳು ಬಹಳ ಚಿಕ್ಕದಾಗಿದ್ದು, ' 


ಕ 


ಹಗುರವಾಗಿ ಬಿಳಿ ಬೂದು ಬಣ್ಣ ಹೊಂದಿರು ' 


ತ್ತವೆ. ತಂಬಾಕಿನ ಕಾಯಿಗೆ ಹೊರಸಿಪ್ಸೆ 
ಯಿಕುತ್ತದೆ.  ಹೊರಸಿಪ್ಪೆ ಕಳಚಿ, ಬೀಜ 


ಗಳನ್ನು ಬೇರ್ಪಡಿಸಿ ಬಿತ್ತನೆಮಾಡುತ್ತಾಕೆ. 
ಮೊದಲು ಸಸಿಗಳನ್ನು ತಯಾರುಮಾಡಿ 


ಕೊಂಡು ನಂತರ ಹದಗೊಳಿಸಿದ ಹೊಲದಲ್ಲಿ 
ನೆಡುತ್ತಾರೆ. ಗಿಡಗಳು ಬೆಳೆದು ೮೯ ಎಲೆ 
ಗಳನ್ನು ಬಿಟ್ಟಾಗ ಬೆಳೆಯುವ ತುದಿಭಾಗ 


ತುಂಡರಿಸುತ್ತಾರೆ. ತುಂಡರಿಸಿದ ನಾಲ್ಕೈದು 
ದಿನಗಳಲ್ಲಿ ಎಲೆದಂಟುಗಳ ಬುಡದಲ್ಲಿ ಹಾಗೂ. 
ತುದಿಯಲ್ಲಿ ಹೊಸ ಚಿಗುರುಗಳು ಬರುತ್ತವೆ. . 


ನಂತರ ತುದಿಭಾಗದ ಒಂದು ಚಿಗುರನ್ನು 


ಸೇವನೆ ಹೆಚ್ಚಾ ದಾಗ ತಲೆಸುತ್ತುವುದು ;' ಹಿಸುತ್ತ ಹೋಗಬೇಕು. 


ಅಭ್ಯಾಸವಾದಂತೆ 


(ಚ್‌ ಶಾ ತಾ a a a de. ೧756 ಸತೌ್ಸೃೌೌಾ್ಮ್ಮ್ಮ್ಸ್‌' 


ಧೂಮಪಾಸ ದುರಂತಕ್ಕೆ ಆಹ್ವಾನ ! 


ತಂಬಾಕಿನ ತಾಪ 
 "ಥೂಮಪಾನ್‌ದ ಮೂಲವಸ್ತು 
ತಂಬಾಕು. ಇದು “ನಿಕೋಟನಾ 


ಟೋಬಾಕಮ್‌”* ಎಂದು ಕರೆಯಲ್ಪಡುವ 
ಪೊಟಾಟೋ ಕುಟುಂಬಕ್ಕೆ ಸೇರಿದ ಗಿಡ 
ವಾಗಿದೆ. ತಂಬಾಕಿನ ಮಹಿಮೆ ಅಪಾರ! 


- ರೂಪ ಅನಂತ! ಅದನ್ನು ಬೀಡಿ-ಸಿಗಕೇಟು 


ಗಳ ರೂಪದಲ್ಲಿ ಸೇದುವವರಿದ್ದಾರೆ. ಎಲೆ 
ಅಡಿಕೆಗಳೊಡನೆ ಬಾಯಲ್ಲಿ ಹಾಕಿಕೊಂಡು 
ಜಗಿಯುವವರಿದ್ದಾರೆ. ನಶ್ಯ ದ ರೂಪ 
ದಲ್ಲಿ ಮೂಗಿನಲ್ಲಿ ಏರಿಸುವವರಿದ್ದಾರೆ. 
ನಿಕೋಟಿನ್‌ ರೂಪದಲ್ಲಿ ಕುಡಿಯುವವರಿ 
ದ್ಹಾರೆ. 

ತಂಬಾಕಿನ ಸೇವನೆ ದುಸ್ಟಗಳಲ್ಲಿ 
ಒಂದು. ಇಂತಹ ದುಸ್ಪಟಗಳನ್ನು ಮಾನವ 
ಕಲಿತುಕೊಳ್ಳುವುದೇ ಒಂದು ರಹಸ್ಯದ 
ವಿಷಯ. ಯಾವ ಗ್ರಂಥಗಳಲ್ಲೂ ಇವುಗಳ 
ಉಪಯೋಗ ಕುರಿತು ಬರೆದಿಲ್ಲ. ಯಾವ 
ಹಿರಿಯರೂ ಇವುಗಳ ಬಗೆಗೆ ಉಪದೇಶಿಸಿಲ್ಲ. 
ಆದರೂ ಈ ದುಷ್ಟ ಟಿಗಳು ಸದ್ದುಗದ್ದಲ 
ವಿಲ್ಲದೇ ಮಾನವರನ್ನು ಮುತ್ತಿ ಅವರ 
ಆಸ್ತಿತ್ವವನ್ನೆ « ಅಳಿಸಿಬಿಡುತ್ತವೆ. ಕೆಲವರ 
ಅಭಿಪ್ರಾಯದ ಪ್ರಕಾರ ಇಂದಿನ ಆಧುನಿಕ 
ಯುಗದ ಮಾನವ ತನ್ನ ಯಾಂತ್ರಿಕ ಬದುಕಿ 
ನಲ್ಲಿ ಸ್ವಲ್ಪ ವಿಶ್ರಾಂತಿ ಹೊಂದುವುದಕ್ಕಾಗಿ 
ಮ ಚಟಿಗಳನ್ನು ಬೆಳೆಸಿಕೊಳ್ಳುತ್ತಾ ನೆ 


ಎಂದು ಹೇಳಲಾಗಿದೆ. ಆದರೆ ಇದು ಸರ್ವ 


ಸಮ್ಮತ ಕಾರಣವಲ್ಲ. ವಿಚಾರಿಸುತ್ತ 
ಹೋದಂತೆ ಈ ಕಾರಣಗಳ ಆಟ ಹೆಚ್ಚು 
, ಶತ್ಮಲೇ ಹೋಗುತ್ತದೆ. ಕಾರಣಗಳು ಏನೇ 


ಇರಲಿ ತಂಬಾಕಿನ ತಾಪ ಮಾತ್ರ ಇಂದು 
ಜಗತ್ತನ್ನೆ ದಹಿಸುತ್ತಲಿದೆ. 


೫೧ 


ತಂಬಾಕಿನಲ್ಲಿ ಪ್ರಧಾನವಾಗಿ ಕಂಡು 
ಬರುವ ವಿಷಕಾರಕ ವಸ್ತುವೆಂದರೆ ನಿಕೋ 
ಟನ್‌. ಇದು ತುಂಬ ಪ್ರಬಲವಾದ ವಿಷ. 
ಅರ್ಧ ಹನಿಯಷ್ಟು ಸಿಕೋಟನ” ಮನು 
ಸೈನ ಪಾಣ್ರವನ್ನೇ ಹೀರಬಲ್ಲ ಸಾಮರ್ಥ್ಯ 
ಹೊಂದಿದೆ. ಒಂದು ಭಯಾನಕ ಅಂಶವೆಂದರೆ 
ಈ ನಿದ ಅಪಾಯದಿಂದ ಪಾರು ಮಾಡಬಲ್ಲ 
ಪ್ರತಿ ಔಷಧ ಇಲ್ಲದೇ ಇರುವುದು! ನಿಕೋ 
ಬನ್‌ ಜೊತೆಗೆ ತಂಬಾಕಿನಲ್ಲಿ ಫರ್ಫರಾಲ್‌, 
ಫೈರಿಡಿನ್‌, ಅನೋನಿಯಾ. ಎಕ್ನೆಹೈಡ್‌ 
ಎಂಬ ವಿಷಗಳೂ ಸೇರಿಕೊಂಡಿವೆ. ತಂಬಾಕಿ 
ನಲ್ಲಿರುವ ಫೈರಿಡಿನ್‌ ಸೇದುವವರ ಹಲ್ಲು 
ಗಳನ್ನು ಕಪ್ಪು ಬಣ್ಣಕ್ಕೆ ತಿರುಗಿಸುತ್ತದೆ. 
ಇದರಲ್ಲಿರುವ ನಿಕೋನ್‌ ರಕ್ತದಲ್ಲಿರುವ 
ಕೆಂಪುಕಣಗಳನ್ನೂ ಹಾಳು ಮಾಡುತ್ತದೆ. 

ತಂಬಾಕಿನ ಸೇವನೆಯ ಪ್ರಥಮ ಲಕ್ಷಣ 
ಗಳೆಂದರೆ ವಾಂತಿಯಾಗುವುದು. ತಲೆ ತಿರುಗು 
ವುದು. ಸೇವನೆ ಮುಂದುವರೆದಂತೆಲಾ 
ಕಾಲದ ಗತಿಯಲ್ಲಿ ಈ ವಿಸಕೈ ದೇಹ 
ಹೊಂದಿಕೊಳ್ಳುತ್ತ ಬಂದು ವಾಂತಿ, ಹಾಗೂ 
ಶಲೆ ಸುತ್ತುವುದು ಆಗುವುದಿಲ್ಲ. ಕ್ರಮೇಣ 
ಮಾನವ ಉತ್ತೇಜಕ ಅನುಭವದ ದಾಸ 
ನಾಗುತ್ತಾನೆ. ಆ ಅವ್ಯಕ್ತ ಅನುಭವದ 
ಆನಂದಕ್ಕಾಗಿ ಸೇವನೆ ಹೆಚ್ಚುತ್ತಾ ಹೋಗು 
ತ್ತದೆ. ಪರಿಣಾಮ ದೇಹದಲ್ಲಿ ವಿಷ 
ಹೆಚ್ಚುತ್ತಾ ಹೋಗಿ ನರಗಳ ಮೇಲೆ ರಕ್ಷ 
ಕಣಗಳ ಮೇಲೆ ತುಟಿ ಮತ್ತು ಬಾಯಿಗಳ 
ಮೇಲೆ ವಿಶೇಷ ಪ್ರಭಾವ ಬೀರುತ್ತದೆ. 
ತಂಬಾಕು ಸೇದುವಾಗ ಹೊಗೆಯನ್ನು 
ಒಳಗೆ ತಕ್ಕೊಂಡು ಹೊರಗೆ ಬಿಡಲಾಗು 
ತ್ತದೆ. ತಂಬಾಕಿನ ಹೊಗೆಯೊಂದಿಗೆ ಹೊರ 
ಬರುವ ವಿಷಕಾರಿ ನಕೋಟನೀ ಕೂಗೂ 


೫೨ 


ಟಾರು ಶಾ _ಶಕೋಶ ಕಾಗೂ ಶಾ ಎಸನಾಳ 
ಗಳ ಒಳ ಹೊದಿಕೆಯ ಮೇಲೆ ಪ್ರಬಲ 
ಪರಿಣಾಮವನ್ನು ಂಟುಮಾಡುತ್ತವೆ. 

ತಜ್ಞ ವೈದ್ಯ ರಪ್ರ 4 ಇವೇ ಕ್ಯಾನ್ಸ ರ್‌ 

ಕೋಗ ಜನಕ ಳು ಸಂಶೋಧನೆ 
ಯಿಂದ ತಿಳಿದು ಬಂದ ಪ್ರಕಾರ ತಂಬಾಕು 
ಸೇದುವವರಲ್ಲೇ ಹೆಚ್ಚು ಕ್ಯಾನ್ಸರ್‌ ಕೋಗ 
ಕಂಡು ಬಂದಿದೆ. ಒಂದೇ ಒಂದು ಬೀಡಿ 
ಅಥವಾ ಸಿಗರೇಟ್‌ ಸೇದಿದರೂ 
ನಿಕೋಟಿನ್‌ನ ಪರಿಣಾಮದಿಂದ ಶರೀರದ 
ರಕ್ತನಾಳಗಳು ಸಂಕುಚಿತವಾಗಿ ದೈಹಿಕ 
ಉಸ್ಸಾ ಂಶವು ೧-೮°C ನಷ್ಟು ಕಡಿಮೆ 
ಯಾಗುತ್ತದೆ ಎನ್ನುತ್ತಾ ಕೆ ವೈದ್ಯರು. 
ಇದರ ಪರಿಣಾಮ ವಯಸ್ಸಾದವರಲ್ಲಿ 
ಹೆಚ್ಚಾಗಿದ್ದು, ಅವರಲ್ಲಿ ಅಪದಮಿ 
ಮಾಂಧ್ಯದಿಂದ ರಕ್ತನಾಳಗಳನ್ನು ಸಂಕುಚಿತ 
ಗೊಳಿಸಿ ರಕ್ತ ಸಂಚಾರಕ್ಕೆ ಅಡೆತಡೆಯಾಗು 
ವುದು. ಇದರಿಂದ ವೃದ್ಧರಲ್ಲಿ ಹೃದಯಾ 
ಘಾತ ಪಾರ್ಶವಾಯು, ಕಾಲು ಕೊಳೆ 
ಯುವ ರೋಗಗಳು ವಿಶೇಷವಾಗಿ ಕಂಡು 
ಬರುತ್ತವೆ. ತಂಬಾಕಿನ ಧೂಮಪಾನಿಗಳಲ್ಲಿ 
ಉಬ್ಬಸ, ಕೆಮ್ಮು, ಕ್ಷಯರೋಗ, ಉಸಿರು 
ಗಟ್ಟುವಿಕೆ ಮುಂತಾದ ರೋಗಗಳು ಕಾಣಿಸಿ 
ಕೊಳು ತ್ತವೆ, 


ಧೂಮಪಾನದ ದುರಂತ 


ಧೂಮಪಾನದ ದುರಂತಗಳನ್ನು ನೆನಸಿ 
ಕೊಂಡರೇನೇ ಭಯವಾಗುತ್ತದೆ. ವಿಶ್ವ 
ಸಂಸ್ಥೆ ಧೂಮಪಾನದ ದುರಂತದ ಬಗೆ 
ಅಧ್ಯಯನ ಮಾಡಿ ವರದಿಯೊಂದನ್ನು 
ಬಿಡುಗಡೆ ಮಾಡಿದ್ದು ಅದರಲ್ಲಿ ಹೀಗೆ 
ಹೇಳಲಾಗಿದೆ. "ಥೂ ಮಪಾನದಿಂದ 


ಜಗತ್ತಿನಾದ್ಯಂತ ಪ್ರತಿವರ್ಷ ೧೦ ಲಕ್ಷ್ಮ 


ಪುಸ್ತಕ ಪ್ರ 


ಜನರು ಸಾವನ ಪತ್ತಾ ಕೆ 
ಸೇವನೆಯಿಂದ ಪ್ರತಿವರ್ಷ ೧೦ 000. 
ಜನ ಗಾತ ಕೋಗಗಳಿಗೆ ಬಲಿ 
ಯಾಗುತ್ತಿದ್ದಾರೆ. ಪ್ರತಿವರ್ಷ ಸುಮಾರು ' 
ಆರು ಲಕ್ಷ ಜನ ಶ್ವಾಸಕೊಶ }; 
ಕ್ಯಾನ್ಸರ್‌ ನ್ಗ ಇಡ ಜೂ ತದ್ದಾಕೆ. 
ಜಗತ್ತಿ ನಾದ್ಯಂತ-ಒಂದು ವರ್ಷಕ್ಕೆ | 


ರಿಂದ ೧೦೦ ಶಕಕೋಟ ಡಾಲರ್‌ ಹಣ | 
ವನ್ನು ಧೂಮಪಾನಿಗಳು ಸ | 


೪,೦೦೦ ಶತ ಕೋಟ ಸಿಗರೇಟುಗಳ 
ಕೊಳ್ಳಲು (ಈಗ ಈ ದರ ಹೆಚ್ಚಾಗಿರ ರ 
ಬಹುದು) ವ್ಯಯಿಸುತ್ತಾರೆ” 
ಎಂಥಹ ಭಯಾನಕ ಭವಿಷ್ಯ ಅಲ್ಲವೇ? 
ಧೂಮಪಾನದ ದುರಂತ ಅಪಾರ ಅವು ' 
ಗಳನ್ನು ಕೆಳಗಿನಂತೆ ಪಟ್ಟಿ ಮಾಡಬಹುದೂ 
* ದೀರ್ಫಕಾಲದವಕೆಗೆ ಅತಿಯಾಡ ' 
ಧೂಮಪಾನ ಮಾಡುವುದರಿಂದ 
ದೃಷ್ಠಿ ಶ್ರ ಮಾಂದ್ಯತೆ ಉಂಟಾಗುತ್ತದೆ 
ತೇ ಹ ಚಾಲನೆ ಮಾಡುತ್ತಿದ್ದಾ 
ಧೂಮಪಾನ ಮಾಡಿದಕೆ 
ಏಿಚಳಿತತಾಗಿ ಅನಭಾತಗಳಾಗುತ. ಸ 
ಸಾಧ್ಯತೆಗಳಿವೆ. ಅಮೆರಿಕೆಯ v4 
ನಡೆಸಿದ ಅಧ್ಯಯನದ ಪ್ರಕಾಕ 
ಅಮೆರಿಕೆಯಲ್ಲಿ ವಿಮಾ ಕಂಪ ಹೊ 
ಸೌಲಭ್ಯ ಪಡೆಯುವವರಲ್ಲಿ ಧೂಮ 
ಪಾನ ಮಾಡುವವರ್ಕು ಧೂ 
ಮಾಡದವರಿಗಿಂತ-ಎರಡು 
ಹೆಚ್ಚು ಅಪಘಾತಗಳನ್ನು 
ವರಾಗಿದ್ದಾರೆ. 


* ಹಾಸಿಗೆಯಲ್ಲಿ ಧೂಮಶಾನೆ' 
ಅಪಾಯಕರ. ಸೇದುತ್ತ ಅದನ: 


ಪಾನ ದುರಂತಕ್ಕೆ ಅಹ್ಹಾನ! 


ಪೂರ್ಣವಾಗಿ ಹೊಸಕಿ ಹಾಕದೇ 
ಮಲಗಿ ಬಿಟ ರೆ ಹಾಸಿಗೆಗೆ ಬೆಂಕಿ ಹತ್ತಿ 
ಅನಾಹುತಕ್ಕೆ ದಾರಿಯಾಗಬಹುದು. 
ಅಮೆರಿಕೆಯಲ್ಲಿ ಪ್ರತಿವರ್ಷ ಈ ರೀತಿ 
ಸಾಯುವವರ ಸಂಖ್ಯೆ ೧೮೦೦ 
ಹಾಗೂ ಆಸ್ಮಿಯ ನಷ್ಟ ೮೦ ಕೋಟ 
ಡಾಲರ್‌, 


ತಂಬಾಕಿನ ಅತಿಯಾದ ಸೇವನೆ 

ಯಿಂದ ಅದರಲ್ಲಿರುವ ಕಾರ್ಬನ್‌ 

| ಮಾನಾಕ್ಸೆ ಡ್‌ ನಿಂದಾಗಿ ಅಪಾಯ 
ಕರವಾದ ರಕ್ತ ಹೀನತೆ ಹಾಗೂ 
ಹೃದಯ ಕೋಗಗಳು ಬರುತ್ತವೆ. 

ಧೂಮಪಾನ ದೇಹದಲ್ಲಿಯ ರೋಗ 
ನಿರೋಧಕ ಶಕ್ತಿಯನ್ನು ಕುಗ್ಗಿಸು 
ತ್ತದೆ. 

ಧೂಮಪಾನ ಮಾಡುವವರು ದೀರ್ಫೆ 
ಕಾಲಿಕ ಶಾ ಸಕೋಶದ ರೋಗ 
(ಗೂರಲು ರೋಗ) ದಿಂದ ಬಳಲು 
ತ್ತಾರೆ. 

ದಿನಕ್ಕೆ ೨೦ ರಿಂದ ೩೦ ಸಿಗರೇಟು 
ಸೇದುವವರು ಬಹು ಬೇಗನೆ ಸಾವು 

| ತಂದುಕೊಳ್ಳು ತ್ತಾರೆ. 

;} ಧೂಮಪಾನಿಗಳಲ್ಲಿ ಕಾಲುಗಳಲ್ಲಿರುವ 
ಶುದ್ಧ ರಕ ವಾಹಿನಿಗಳು ಹಾಗೂ 
ಮಲಿನ ರಕ್ಷ ವಾಹಿನಿಗಳು ದಪ್ಪ 
ವಾಗುತ್ತವೆ. ಇಂತಹವರು ಸ ಲ್ಪ 
ದೊರ ನಡೆದರೊ ಸಾಕು ತುಂಬ 
ಆಯಾಸವಾಗುತ್ತದೆ. ನರಗಳ ಸೆಳೆತ 
ಕಂಡುಬರುತ್ತದೆ. 

ತಂಬಾಕಿನಲ್ಲಿರುವ ನಿಕೊಟಿನ್‌ 

ಹಾಗೂ ಕಾರ್ಬನ್‌ ನೋನಾಕ್ಸೈಡ್‌ 


೫4 


ಗಳೆರಡೂ ಹೃದಯದ ಮೇಲೆ 
ಪ್ರಭಾವಬೀರುತ್ತವೆ. ನಿಕೋಟನ್‌ 
ಕೊಲೆಸ್ಟ್ರಾಲ್‌ ರಕ್ತದಲ್ಲಿ ಹೆಚ್ಚಾಗು 
ವಂತೆ ಮಾಡುತ್ತದೆ. ನಿಕೋಟಿನ್‌ 
ದೇಹದಲ್ಲಿ ಕೆಲವೊಂದು ರಾಸಾಯನಿಕ 
ಪದಾರ್ಥಗಳನ್ನು ಬಿಡುಗಡೆಯಾಗು 
ವಂತೆ ಮಾಡುತ್ತದೆ. ಅದರೊಂದಿಗೆ 
ಹೃದಯದ ಕ್ರಮಾನುಗತಿ ಹಾಗೂ 
ಹೃದಯ ಬಡಿತದ ಪ್ರಮಾಣದಲ್ಲೂ 
ಏರುಪೇರು ಉಂಟು ಮಾಡುತ್ತದೆ. 
ಹೃದಯರೋಗ ಕಾಣಿಸಿಕೊಳ್ಳು 
ತ್ತದೆ. 

ತಂಬಾಕಿನೊಂದಿಗೆ ಸುಣ್ಣ ಸೇರಿಸಿ 
ತಿಂದರೆ. ಬಾಯಿಕ್ಯಾನ್ಸಂ್‌ ಬರು 
ತ್ತದೆ. 

ಧೂಮಪಾನಿಗಳಲ್ಲಿ ಗ್ಯಾಸ್‌ 
ತೊಂದರೆ, ಅಲ್ಲರಿ, ಹೃದಯ 
ತೊಂದಕೆ, ಗಂಟಲು ರೋಗ 
ಸಾಮಾನ್ಯವಾಗಿವೆ. 

ಧೂಮಪಾನವು ರಕ್ತ ಪರಿಚಲನೆಗೆ 
ಅಡ್ಡಿ ಮಾಡುವುದರಿಂದ ಕುರುಡು 
ಶನದೊಂದಿಗೆ ಕಿವುಡುತನವೂ ಬರ 
ಬಹುದು. 

ತಲೆನೋವು, ಶಲೆ ತಿರುಗುವಿಕೆ. 
ನಡುಕ, ದುರ್ಗಂಧಶಾ ಸ ಧೂಮ. 
ಪಾನಿಗಳಲ್ಲಿ ಕಂಡು ಬರುತ್ತವೆ. 
ಕೆಲವರಲ್ಲಿ ಬಾಯಿಯ ಒಸಡಿನಲ್ಲಿ 
ಉರಿ ಉಂಟಾಗಿ ಹಲ್ಲುಗಳು ಬಿದ್ದು 
ಹೋಗಬಹುದು. 


ಗರ್ಭಿಣಿ ಸ್ಕೀಯರು ಧೂಮಪಾನ 
ಮಾಡುತ್ತಿದ್ದ ಕೆ ಅದು ಗರ್ಭದಲ್ಲಿ 


ರುವ ಹಿಂಡದ ಮೇಲೆ ಪರಿಣಾಮ 
ಬೀರುತ್ತದೆ. ಗರ್ಭಸಾವವಾಗಲೂ 
ಬಹುದು. ಧೂಮಪಾನಿ ತಾಯಿ 
ಯರಿಗೆ ಹುಟ್ಟಿದ ಮಗು ಕಡಿಮೆ 
ತೂಕ ಹೊಂದಿರುತ್ತದೆ. ಇದರೆ 
ರಕ್ಷಣೆ-ಪಾಲನೆ ಸರಿಯಾಗಿ ಆಗದಿದ್ದರೆ 
ಈ ಮಗು ಸಾಯುವುದು ಖಂಡಿತ. 
ಧೂಮಪಾನದಿಂದ ಗರ್ಭರೋಗ 
ಹೆಚ್ಚುತ್ತ ದೆ. 

೫. ಧೂಮಪಾನ ಮಾಡದವರು ಧೂಮ 
ಪಾನಿಗಳ ಸಂಸರ್ಕದಿಂದಲೂ ತೊಂದ 
ರೆಗೆ ಈಡಾಗುತ್ತಾರೆ. ಅವರು ಬಿಡುವ 
ಹೊಗೆ ಸೇರದೇ ಇರುವವರ ಮೇಲೂ 
ಪರಿಣಾಮ ಬೀರುತ್ತದೆ. ಕಾರಣ 
ಧೂಮಪಾನಿಗಳಿಂದ ದೂರವಿರಿ. 


ಶ್ವಾಸಕೋಶದ ಕ್ಯಾನ್ಸರ್‌ 


ಧೂಮಪಾನಿಗಳ ಲ್ಲಿ ಕಂಡು ಬರುವ 
ಅತ್ಯಂತ ದೊಡ್ಡ ದುರಂತ. ಶಾ ಎಸಕೋಶದ 
ಕ್ಯಾನ್ಸರ್‌ ಯಾವನೋ ಧೂಮಪಾನಿ ಪ್ರತಿ 
ದಿನ ೨೦ ಕೈಂತಲೂ ಹೆಚ್ಚು ಸಿಗರೇಟು 
ಸೇವಿಸಿದರೆ ಅನನು ಭವಿ ಸೃತ್ತಿನಲ್ಲಿ 
ಶಾ ಎಶಕೋಶದ ಕ್ಯಾನ್ಸರ್‌ನಿಂದ ಬಳಲು 
ವುದು ಖಚಿತ, ಶಾ ಎಸಕೋಶದ ಕ್ಯಾನ್ಸರ್‌ 
ಧೂಮಪಾನ ಮಾಡುವವರಲ್ಲಿ ಧೂಮಪಾನ 
ಮಾಡದೇ ಇರುವವರಿಗಿಂತ ೧೦ ರಿಂದ ೧೪ 
ಪಟ್ಟು ಹೆಚ್ಚಾ ಗಿಜೆಯೆಂದು ಹಲವಾರು 
ಅಧ್ಯಯನಗಳು ತಿಳಿಸಿವೆ. ಒಂದು ಅಧ್ಯಯ 
ನದ ಪ್ರಕಾರ ಪ್ರತಿ ವರ್ಷ ಶೇಕಡಾ ೭೫ರಷ್ಟು 
ಶಾ ಎಸಕೋಶದ ಕ್ಯಾನ್ಸರ್‌ ಮರಣಗಳು 
"ಸಿಗರೇಟು ಸೇದುನಿಕೆಯಿಂದಾಗಿರುತ್ತನೆ 
ಎಂದು , ತಿಳಿದುಬಂದಿದೆ. ಅನೇಕ ಜೀಶ 


ಪುಸ್ತಕ ಪ್ರಷಂಜ 


ಗಳಲ್ಲಿ ಶ್ವಾಸಕೋಶದ ಕ್ಯಾನ್ಸರ್‌ 
ಸಾಮಾನ್ಯ ಕೋಗವಾಗಿ ಬಟ ದೆ, 


ಶಾ _ಸಕೋಕದ ಕ್ಯಾನ್ಸರ್‌ ಸಾಮಾನ್ಯ. 
ವಾಗಿ ೪೦ ರಿಂದ ೭೦ ವಯಸ್ಸಿನವರಲ್ಲಿ 


ಕಂಡು ಬರುತ್ತದೆ. ಇದನ್ನು ಕುರಿತು ವೈ 
ಕೊಬ್ಬರು ಹೀಗೆ ಹೇಳುತ್ತಾರೆ. “ಶಾ ಸ 


ಕೋಶದ ಕ್ಯಾನ್ಸರ್‌ ಇಂದು ಒಂದು 


ಸಾಮಾನ್ಯ ರೋಗವಾಗಿಬಿಟ್ಟಿದೆ. ಶ್ವಾಸ 


ಕೋಶದ ಕ್ಯಾನ್ಸರಿಗೂ ತಂಬಾಕಿನ ಸೇವ / 
ನೆಗೂ ನಿಕಟವಾದ ಸಂಬಂಧವಿದೆ. ಹೆಚ್ಚನ 


ಧೂಮಪಾನ ತುಟಿ, ನಾಲಿಗೆ, ಗಂಟಲ್ಕು 
ಅನ್ನ ನಾಳದ ಕ್ಯಾನ್ಸರಿಗೂ ದಾರಿ ಮಾಡಿ 


ಕೊಡುತ್ತದೆ. ಇದು ಹೆಚ್ಚಾಗಿ ವಯಸ್ಸಾದವ 
ರಲ್ಲಿ ಕಂಡುಬರುತ್ತದೆ.”ಇದು ಒಂದು ಭಯಾ ' 


ನಕ ರೋಗ. ಮೊದಲು ಎದೆಯ ಮೇಕೆ 
ನೋವು ಉಂಟುಮಾಡುತ್ತದೆ. ನಂತರ ಜಿನ್ನೈ 
ಲುಬು ನೋಯಲು ಆರಂಭಿಸುತ್ತದೆ. ನಂತರೆ 


ಅನ್ನನಾಳಕ್ಕೂ ಹರಡಿ ಆಹಾರ ಸೇವನೆಗೂ 


ತೊಂದರೆಯಾಗುತ್ತದೆ. ನಂತರ ಗಂಟಲ್ಕು 
ಧ್ವನಿ ಪೆಟ್ಟಿಗೆಯ ಮೇಲೂ ಪ್ರಭಾವ ಬೀರು 


ತ್ತದೆ. ಮುಂದುವರೆದು ಮಿದುಳು ಹಾಗೂ ' 

ಯಕೃತ್ತಿಗೂ ಹರಡಿ ಆಧುನಿಕ ವೈದ್ಯಕೀಯ . 

ಕ್ಷೇತ್ರಕ್ಕೂ ಸಡ್ಡು ಹೊಡೆಯುತ್ತ ಜಿ. 
# 


ಆಧುನಿಕ ಯುಗದ ಯಾವುದೆ 
ಚಿಕಿತ್ಸೆಯೂ ಇಂಥ ರೋಗಿಯನ್ನೂ ಉಳಿಸಿ 
ಕೊಳ್ಳಲಾರದು. ಆಧುನಿಕ ವೈದ್ಯಕೀಯ 
ಚಿಕಿತ್ಸೆಯ ಪ್ರಕಾರ ಶಾ ಎಸಕ್ಕಾನ್ಸರನ್ನೂ 
ಪ್ರಥಮ ಹಂತದಲ್ಲಿಯೇ ಸತ್ತೆ ಹಚ್ಚಿದರೆ 
ರೋಗವನ್ನು ಗುಣಪಡಿಸಬಹುದು. ಆದರೆ 
ಇದು ಪ್ರಥಮ ಹಂತದಲ್ಲಿ ಪತ್ತೆಯಾಗು 
ವಜೀ ಕನ್ನ. ಅದಕ್ಕೇ ಇದು ಭಯಾನಕ 
ದುರಂತವಾಗಿದೆ. 


ತ ಟಫ್‌ a ್‌್‌ 4 ತಾ 


ಧೂಮಪಾನ ದುರಂತಕ್ಕೆ ಆಹ್ವಾನ ! 


| ಸಿಗರೇಟು ಸೇದುವುದು ಇಂದಿನ ಮಹಿಳೆ 
!ಸುರಿಗೂ ಒಂದು ಫ್ಯಾಷನ್‌ ಆಗಿರುವುದು ; 

॥ತಿಗುತ್ತಿರುವುದು ದೊಡ್ಡ ದುರಂತವೇ 
ಅಗಿದೆ. ಇವರ ಈ ಫ್ಯಾಷನ್‌ ಮಗುವಿನ 
ಸಟೆ ತುಂಬ ಸರಿಣಾಮಬೀಕುತ್ತ ದೆ. ಸ್ತ್ರೀ 
ರ್ಭಧರಿಸಿದಾಗ ಧೂಮಪಾನ ಮಾಡಿದಕೆ 
ಗಸರ್ಭಸಾ ವವಾಗಬಹುದು. ಇಲ್ಲನೆ ಗರ್ಭಸ 
ಶಿಶುವಿಗೂ ನಿಕೋಟಿನ್‌ ವಿಷದ ಅಭ್ಯಾಸ 
ವಾಗಿ ಎಳೆ ವಯ ಸ್ಸಿ ನ ಲ್ಲಿಯೆ€ ಧೂಮ 
'ಪ ನಕ್ಕೆ ಯೋ ತಜ್ಞ ರ 
ರ)ಕಾರ ತಾಯಿ ಧೂಮಪಾನಿಯಾಗಿದ್ದ ಕೆ 
| ಬ್ಬ ವಯಸ್ಕ ನು ಒಮ್ಮೆ ತೆಗೆದುಕೊಳ್ಳ 
ಮುದಾಡನ್ನು" ವಿಷ ರ್ಯ ನ್ನು ಅ 
ಮೂಲಕ ಮಗುವಿಗೆ ಉಣಿಸುವಳು ಎನ್ನ 
ರಾಗಿದೆ. 

“ಧೂಮಪಾನ ದುರಂತಕ್ಕೆ ಸೋಪಾನ 
ಂಬುದು ಸತ್ಯದ ಸಂಗತಿ. ಆದರೂ ಇದರ 


ಒಂದು ವಿಷಯ ಜನರಲ್ಲಿ ಒಮ್ಮೆ 
ಆದೇ ತತ್ವವಾಗಿ ಬಿಡತಿತ್ತದೆ. 


11 :೬ 


ವ್ಯಾಮೋಹದಿಂದ ಜಗತ್ತು ಹೊರಚಾರ 
ದಾಗಿದೆ. ಸಿಗರೇಟ್‌ ತಯಾರಿಸುವ ಏಸ್ಯಾಡ 
ದೇಶದಲ್ಲಿ ಭಾರತಕ್ಕೆ ಎರಡನೇ ಸ್ಥಾನವಿದೆ. 
ಭಾರತದಂತಹ ಅಭಿವೃದ್ಧಿ ಶೀಲ ರಾಷ ಗಳಲ್ಲಿ 
ಸಿಗರೇಟ್‌ ಸೇವನೆ ಪ್ರತಿವರ್ಷ ಶೇಕಡಾ 
೫ ರಷ್ಟು ಹೆಚ್ಚುತ್ತಿದೆ. ಎಂದು ವಿಶ್ವ 
ಆರೋಗ್ಯ ಸಂಸ್ಥೆ ಹೇಳಿದೆ. ಭಾರತದಲ್ಲಿರುವ 
ಸಿಗರೇಟಿನ ವಿವಿಧ ಬ್ರಾಂಡಿನ ಸಂಖ್ಯ 
೧೩೦ಕ್ಕೂ ಹೆಚ್ಚು. ತಂಬಾಕಿನ ಉದ್ಯಮ 
ದಲ್ಲಿ ದುಡಿಯುವವರ ಸಂಖ್ಯೆ೩೦,೦೦೦ಕ್ಕೂ 
ಹೆಚ್ಚು. ತಂಬಾಕು ಹಾಗೂ ತಂಬಾಕೆನ. 
ಉತ್ಪನ್ನ ಮಾರಿ ಜೀವಿಸುವವರು ಭಾಕತ. 
ದಲ್ಲಿ ೧೫ ಲಕ್ಷಕ್ಕೂ ಹೆಚ್ಚು. ಎಂಬುದು 
ಒಂದು ಅಂದಾಜು. 

ತಂಬಾಕು ಒಂದು ಅಪಾಯಕಾರಿ ವಸ್ತು. 
ಇದನ್ನು ಅರಿತು ತಂಬಾಕಿನ ತಾಪದಿಂದ 
ಮುಕ್ತವಾಗಲು ಪ ಶ್ರಯತ್ನಿಸೋಣ. 


ಹೋಗಿ ಸೇರಿಕೊಂಡು ಬಿಟ್ಟರೆ ಕಾಲಾಂತರದಲ್ಲಿ 


ರೆನಾ ಡ್‌ 


ಸಸ್ಯಗಳಲ್ಲಿ ಫಲ ಮತ್ತು ಬೀಜ ಪ್ರಸಾರ 


3 
ಸಾತನೂರ ದೇವರಾಜು 


ಹೂ ಬಿಟ್ಟು ಬೀಜಗಳನ್ನು ಉತ್ಪತ್ತಿ 
ಮಾಡುವ ಸಸ್ಯಗಳಲ್ಲಿ ಒಂದು ಮಹತ್ತರ 
ವಾದೆ ನಾಟಕೀಯ ಸನ್ನಿ ನೇಶವನ್ನು ಪ್ರತಿ 
ಖುತುವಿನಲ್ಲಿಯೂ ಕಾಣಬಹುದು. ಪರಾಗ 
ಸ್ಪರ್ಶ ಆದೊಡನೆ ಉತ್ಪತ್ತಿಯಾದ ಬೀಜ 
ಗಳನ್ನು ಹೂ ಬಿಡುವ ಸಸ್ಯಗಳು ತಾವು 
ವಾಸಿಸುವ ಸ್ಥಳದಿಂದ ದೂರಸ್ಕಳಕ್ಕೆ ಚೆಲ್ಲು 
ತ್ತವೆ. ಹೊಸ ವಾತಾವರಣಕ್ಕೆ ಸ್ಥಳಾಂತರಿ 
ಸಲ್ಪಟ್ಟ ಬೀಜ ಮೊಳಕೆಯೊಡೆದು ಹೊಸ 


ವಿ ಬ 
ಪ್ರಾರಂಭಿಸುವಂತಹುದು 


ಜೀವನ 
ನಿಜ ಕ್ಸೂ ರೋಮಾಂಚನಕಾರಿಯಾದ 
ಸನ್ನಿ ವೇಶ. 

ಬೆಳವಣಿಗೆಯ ಪ್ರಾರಂಭಿಕ ಹಂತದಲ್ಲಿ 


ಸಸ್ಯಗಳು ಹೂಗಳ ನ್ನು ಹೊರಡಿಸುವ 


ಪ್ರಕ್ರಿಯೆಯಲ್ಲಿ ತೊಡಗಿರುತ್ತವೆ. ತಮ್ಮ 


ಸಂತತಿಯನ್ನು ಪ ಕ್ರ ಕೃತಿಯಲ್ಲಿ ಉಳಿಸಿ 
ಬೆಳೆಸುವುದಕ್ಟೋಸ್ಕರ ತಮ್ಮನ್ನೇ ಹೋಲು 
ವಂತಹ ಸಸ್ಯಗಳನ್ನು ಸೃಜಿಸುವ ಕಾರ್ಯ 
ದಲ್ಲಿ ಹೂ ಬಿಡುವುದು ಪ್ರಥಮ ಹಂತ. 
ಮುಂದೆ ಸಸ್ಯವಾಗಿ ಬೆಳೆಯಬಹುದಾದ 
ಚೇತನ ಬೀಜದೊಳಗೆ ಸುಪ್ತವಾಗಿರುತ್ತದೆ, 
ಬೀಜದೊಳಗಿರುವ ಸುಪ್ತ ಚೇತನ ಹೊಸ 
ಭೂಮಿಕೆಯತ್ತ್ನ ಚದರಿ ಹೋಗುವಂತಹ ಈ 
ಪ್ರಕ್ರಿಯೆ ಕುತೂಹಲಕಾರಿಯಾಗಿದೆ. 


ಬೀಜಗಳನ್ನು ಉತ್ಪತ್ತಿ, 


ಉತ್ಪತ್ತಿಯಾಗುತ್ತವೆ. 


ಹಣ್ಣಾಗಿ ಮಾರ್ಪಾಡಾಗುತ್ತದೆ. 


ಒಂದು ಸಸ್ಯದಲ್ಲಿ ಉತ್ಪತ್ತಿಯಾದ ಎಲ್ಲ 
ಬೀಜಗಳು ದೂರ ಸ್ಥಳದವಕೆಗೆ ಪ್ರಸಾರ ' 


ವಾಗದೆ ಮಾತೃ ಸಸ್ಯದ ಆವರಣದಲ್ಲಿ ಬಿದ್ದು 
ಮೊಳಕೆಯೊಡೆದು ಹೊಸ ಸಸ್ಕಗಳಾಗಿ 
ಬೆಳೆದದ್ದೇ ಆದರೆ, ಆ ಎಳೆಯ ಸಸ್ಯಗಳ 
ಕನ್ನ ಯಾರಿಗೂ ಬೇಡ. ಈ ಎಳೆಯ ಸಸ್ಯ 


ಗಳು ಬದುಕ್ಕಿ ಬಾಳ್ವೆ ನಡೆಸಲು ಅಗತ್ಯ 


ಮಾಡುವುದ ' 
ಕ್ಕೋಸ್ಕರ ಸಸ್ಯಗಳು ಹೂಗಳನ್ನು ಬಿಡಲೇ " 


ಬೇಕು. ಹೂವಿನಿಂದ ಬೀಜ, ಬೀಜದಿಂದ ' 
ಸಸ್ಯ. ಹೂವಿನ ಅತ್ಯಂತ ಮುಖ್ಯ ಭಾಗ | 


ವೆಸ್ಟಿಲ್‌. ಹೆಣ್ಣು ಸಂತಾನಾಭಿವೃದ್ಧಿಯ 1 
ಕೋಶಗಳಾದ ಅಂಡಾಣುಗಳನ್ನು ಉತ್ಪತ್ತಿ ' 
ಮಾಡಬಲ್ಲ ಅಂಗ. ಈ ಕೋಶಗಳು ನೆಸ್ಟಿಲ್‌ನ " 
ತಳಭಾಗದಲ್ಲಿರುವ ಅಂಡಾಶಯದಲ್ಲಿ ' 
ಹೂವಿನ ' 
ಮತ್ತೊಂದು ಪ್ರಮುಖ ರಚನೆ ಪರಾಗ ' ; 
ರೇಣು, ಇಡು ಗಂಡು ಸಂತಾನಾಭಿವೃದ್ಧಿಯ ತೆ 
ಅಣು. ಸರಾಗರೇಣು ಹೂವಿನ ಶಿಲಾಕಾಗ್ರದ 
ಮೇಲೆ ಬೀಳುವ ಪ್ರಕ್ರಿಯೆಗೆ ಪರಾಗಸ್ಪರ್ಶ 
ಎನ್ನು ತ್ತೇವೆ. ಪರಾಗರೇಣುವು ಅಂಡಾಣು | 
ವಿನೊಂದಿಗೆ ವಿಲೀನವಾಗಿ ಬೀಜ ಉತ್ಪತ್ತಿ ' 
ಯಾಗುತ್ತದೆ. ಅನಂತರ ಅಂಡಾಶಯ ' 


ಸಸ್ಮಗಳಲ್ಲಿ ಫಲ ಮತ್ತು ಬಬ ಪ್ರಸಾರ 


: ವಾದ ಗಾಳಿ ಬೆಳಕ್ಕು ನೀರು ಪೋಷಕಗಳ 
ಕೊರತೆಯಿಂದ ಬಳಲುತ್ತ ವೆ. ಕ್ರಮೇಣ ಈ 
ಸಸ್ಯಗಳು ಪ್ರಕೃತಿಯಲ್ಲಿ ಬಾಳಲಾರದೆ 
; ಸಾಯುತ್ತವೆ, ಒಂದೇ ಕು ಬುಂಬದೆ 
ಮಕ್ಕಳ್ಳು ನೊಮ್ಮೊಕ್ಕಳ್ಳ, ಮರಿಮಕ್ಕಳು 
ಎಲ್ಲಾ ಒಂದೇ ಮನೆಯಲ್ಲಿ ವಾಸಮಾಡು 
ಕಿವಂತಾದರೆ ಎಲ್ಲರಿಗೂ ಸಮರ್ಪಕ ಆಹಾರ 
` ದೊರೆಯುವುದಿಲ್ಲ. ಆದುದರಿಂದ ಪ್ರಾಣಿ 
ಗಳಲ್ಲೇ ಆಗಲಿ, ಮನುಷ್ಯನೇ ಆಗಲಿ ಬದುಕಿ 
ಬಾಳ್ವೆ ನಡೆಸುವುದಕ್ಕಾಗಿ ಅಗತ್ಯವಾದ 
ಆಹಾರ, ವಸತಿ, ಗಾಳಿ ಬೆಳಕನ್ನು ಪಡೆಯು 
ವುದಕ್ಫೋಸ್ಕರ ಸ್ಫಳದಿಂದ ಸ್ಥಳಕ್ಕೆ ವಲಸೆ 
ಹೋಗಲೇಬೇಕು. ಇದೇ ರೀತಿ ಸಸ್ಯಗಳು 
ಉತ್ಪತ್ತಿ ಮಾಡಿದ ಬೀಜಗಳು ಸಹ ಮಾತೃ 
ಸಸ್ಯದಿಂದ ದೂರ ಪ್ರದೇಶದೆಡೆಗೆ ಪ್ರಸಾರ 
ವಾಗಲೇಬೇಕು. 

ಹಲವಾರು ಸಸ್ಯಗಳು ತಮ್ಮ ಶುಸ್ಪ 
ಹಣ್ಣು ಮತ್ತು ಬೀಜಗಳನ್ನು ದೂರ 
ಪ್ರದೇಶದೆಡೆಗೆ ಸ್ಮಳಾಂತರಿಸಲ್ಲ ಡಲು ಅನೇಕ 
ಮಾರ್ಗೋಪಾಯಗಳನ್ನು ತಮ್ಮದಾಗಿಸಿ 
ಕೊಂಡಿನೆ. ಬಹುತೇಕ ಬೀಜಗಳು ಯಾಶಸ್ತಿ 
ಯಾಗಿ ಪ್ರಸಾರವಾಗಲು ಗಾಳಿಯನ್ನು 
ಅವಲಂಬಿಸಿವೆ. ಗಾಳಿಯ ಮೂಲಕ ಪ್ರಸಾರ 
ವಾಗುವ ಫಲ ಮತ್ತು ಬೀಜಗಳು ಬಹಳ 
ಹಗುರವಾಗಿರುತ್ತನೆ. ಇಲ್ಲವೆ ಬೀಜದ ಸುತ್ತ 
ಕೂದಲಿನಾಕಾರದ ರಚನೆಗಳಿರುತ್ತವನೆ. ಈ 
ರಚನೆಗಳ ನೆರವಿನಿಂದ ಬೀಜಗಳು ನಿಮಾನ 
ಚಲಿಸುವಂತೆ ಇಲ್ಲವೆ ಬೆಲೂನಿನಂತೆ ಗಾಳಿ 
ಯಲ್ಲಿ ತೇಲುತ್ತಾ, ಮಾತೃ ಸಸ್ಯದಿಂದ ಬಹು 
ದೂರ ಸಾಗುತ್ತವೆ. 

ಮತ್ತೆ ಕೆಲವು ಸಸ್ಯಗಳು, ಫಲ ಮತ್ತು 
ಬೀಜ ಪ್ರಸಾರಕ್ಕಾಗಿ ಉಸಯೋ(ಗಿಸುವ 


8 


೫೭ 


ತಂತ್ರಗಾರಿಕೆ ಇನ್ನೂ ವಿಶಿಷ್ಟವಾದದ್ದು 8 
ಕೆಲವು ಸಸ್ಯಗಳು ಪ್ರಾಣಿಗಳ ನೆರವಿನಿಂದ 
ಬೀಜಗಳನ್ನು ಪ್ರಸಾರಮಾಡು ತ್ತವೆ. 
ಪ್ರಾಣಿಗಳು ತಮ್ಮ ವಿಶಿನ್ಟೆ ಸೇವೆ ಸಸ್ಯ 
ಗಳಿಗೆ ಸಲ್ಲುತ್ತದೆ. ಎನ್ನುವ ಕನಿಷ್ಠ ಜ್ಞಾನ 
ವಿಲ್ಲದೆ ತಮ್ಮ ಅಮೂಲ್ಯ ಸೇನೆಯನ್ನು 
ಸಸ್ಯಗಳಿಗೆ ನೀಡುತ್ತಾ ಬಂದಿವೆ. ಬಹುತೇಕ 
ಪ್ರಾಣಿಗಳು ತಮ್ಮ ದೀಹದ ತುಪ್ಪಳಕ್ಕೈ 
ಅಂಟಿಕೊಂಡಿರುವ ಬೀಜ ಮತ್ತು ಫಲ 
ಗಳನ್ನು ಸ್ಥಳದಿಂದ ಸ್ಥಳಕ್ಕೆ ಸಾಗಿಸುತ್ತವೆ. 
ಈ ಬಗೆಯ ಬೀಜ ಮತ್ತು ಫಲಗಳು ಪ್ರಾಣಿ 
ಗಳ ದೇಹದ ಮೇಲೆ ಪುಕ್ಕಟಿ ಸವಾರಿಯ 
ಮೂಲಕ ಅನೇಕ ಮೈ ಲಿಗಳವರೆಗೆ 
ಪ್ರಯಾಣಿಸುತ್ತವೆ. ಇನ್ನೂ ಕೆಲವು ಸಸ್ಯ 
ಗಳು ತಮ್ಮ ಫಲಗಳನ್ನು ನೀರಿಗೆ ಚೆಲ್ಲು 
ತ್ತವೆ. ಹೀಗೆ ನೀರಿಗೆ ಬಿದ್ದ ಫಲ ನೀರಿನ 
ಅಲೆಗಳ ಮೂಲಕ ನೂರಾರು ಮೈಲಿ ದೂರ 
ತಲುಪಿ, ದಡ ಸಿಕ್ಕಿದೊಡನೆ ಮೊಳೆತು 
ಹೊಸ ಸಸ್ಯವಾಗಿ ಬೆಳೆಯುತ್ತವೆ. ನೀರಿನ 
ಮೂಲಕ ಫಲ ಪ್ರಸಾರವಾಗುನಿಕೆಯನ್ನು 
ತೆಂಗಿನ ಮರಗಳಲ್ಲಿ ಕಾಣಬಹುದು. 


ಮೇಲಿನ ನಿದರ್ಶನಕ್ಕೆ ಭಿನ್ನವಾದ ಶಂತ್ರ 
ಗಾರಿಕೆಯನ್ನು ಕೆಲವು ಸಸ್ಯಗಳು ಕಂಡು 
ಕೊಂಡಿವೆ. ನಿತ್ಯ ಹರಿದ ರ್ಣ ಕಾಡಿನ ಮರ 
ಗಳ ಬೀಜಗಳಲ್ಲಿ ಕಾಗದಕ್ಕಿಂತ ತೆಳುವಾದ 
ಕಿಕ್ಸೆಗಳವೆ. ಕಿಕೆಗಳ ನೆರವಿನಿಂದ ಗಾಳಿಯಲ್ಲಿ 
ಗಿರುಗುಡುತಾ ಚಲಿಸುತ್ತವೆ. ಸೈನ್‌ 
ಮತ್ತು ಸ್ಪರ್ಶ ಮರದ ಬೀಜಗಳು 
ಬೀಜದ ಒಂದೇ ಬದಿಗೆ ರೆಕ್ಕೆಗಳನ್ನು 
ಹೊಂದಿವೆ. “ಸಿಚಾ೦'ಸನ್ನದ ಬೀಜದ 
ಸುತ್ತ ತೆಳು ವಾಡ ರೆಕ್ಕೆಯ ರಚನೆ ಇದೆ. 
ಸಿಚಾರ್‌ ಮರ ಬಲಿತ ನಂತರ ಹೊರನೆ 


ಯಂತಹ ರಚನೆಗಳು ಬೇರ್ಪಡುತ್ತವೆ. 
ಹಾಗಾಗಿ ಕಿಕ್ಕೆಯಂತಹ ರಚನೆ ಇರುವ 
ಬೀಜಗಳು ಗಾಳಿಯ ನೆರನಿನಿಂದೆ ಒಂದು 
ಸ್ಫಳದಿಂದ ಮತ್ತೊಂದು ಸ್ಥಳಕ್ಕೆ ಪ್ರಸಾರ 
ವಾಗುತ್ತವೆ. 

ಬೆಲೂನ” ಮರದ ಫಲಗಳು. ಹೆಚ್ಚಿನ 
ದೂರ ಪ್ರದೇಶದವರಿಗೆ ಪ್ರಸಾರವಾಗುವ 
ಫಲಗಳು. ಇವು ಬಲು ಹಗುರವಾಗಿದ್ದು 
ಗಾಳಿಯಲ್ಲಿ ಬಹಳ ಕಾಲ ತೇಲಬಲ್ಲವು. ಈ 
ಫಲಗಳ ಸುತ್ತ ರೇಷ್ಮೆ ಎಳೆಯಂತಹ ರಚನೆ 
ಗಳಿರುತ್ತವೆಯೇ ಹೊರತು, ಕಾಗದೆದಂತಹ 
ಕೆಕ್ಸೆಗಳಿಲ್ಲ. ಇದೇ ರೀತಿ ಎಕ್ಸ ಗಿಡದ ಫಲ 
ಗಳಲ್ಲಿ ನೊರಾರು ಬೀಜಗಳು ಹುದುಗಿರು 
ತ್ತವೆ. ಈ ಬೀಜದ ಸುತ್ತ ರೇಷ್ಮೆ ಎಳೆಯಂತೆ 
ಪ್ಯಾರಾಚೂಟ್‌ ನಂತಿರುವ ರಚನೆ ಇರು 
ತಜಿ. ಫಲ ಪಕ ವಾದ ಅನಂತರ, ಫಲ 
ದೊಳಗಿರುವ ಬೀಜಗಳು ಗಾಳಿಯಲ್ಲಿ ಚದುರಿ 
ಹೋಗುತ್ತವೆ. ಬೀಜದ ಸುತ್ತ ಆವರಿಸಿರುವ 
ಪ್ಯಾರಾಚೂಟ್‌ ನಂತಹ ರಚನೆ ಗಾಳಿಯ 
ಸಂಪರ್ಕಕ್ಕೆ ಬಂದ ತಕ್ಷಣ ತೆಕಿದುಕೊಳ್ಳು 
ತ್ತದೆ. ಹಾಗಾಗಿ ಎಕ್ಕದ ಬೀಜಗಳು 
ಗಾಳಿಯಲ್ಲಿ ನೂರಾರು ಮೈ ಲಿಗಳವರೆಗೆ 
ತೇಲುತ್ತಾ ಸಾಗುತ್ತವೆ. 

ಅಂತೂ ಇಂತಹ ಬೀಜಗಳು ಬಹುದೂರ 
ಪ್ರಸಾರವಾಗಬೇಕಾದರೆ ಬೀಜಗಳು ಬಹಳ 
ಹಗುರವಾಗಿರಬೇಕಾಗಿರುತ್ತದೆ. ಆದುದರಿಂದ 
ಬೀಜದಲ್ಲಿ ಹೆಚ್ಚಿನ ಪ್ರಮಾಣದ ಆಹಾರ 
ಸಂಗ್ರಹವಾಗುವುದಕ್ಕೆ ಮ 

ಇದರಿಂದಾಗಿ ಬಿ ಜದಲ್ಲಿ ಸ 


ಸ ಪ್ರ ಮಾಣದ ಆಹಾರ ಸ ೫ 


ಚಲಿ 


ವಾಗಿರುತ ನ ಡೆ. ಬೆಳೆಯುತ್ತಿರುವ ಎಳೆಯ 
ಚಿಗಃಃ. 


ಸಸ್ಯಕ್ಕೆ ಆಹಾರ ಬೇಕೇ ಬೇಕು. 


{| 
ತ 


ೆ 
§ (ಕ 


ಪುಸ್ತ ಕ ಪ್ರಶಂಷ 


ತಾನೇ ಬೀಜ ಮೊಳಕೆಯಾದ ಎಳೆಯ 
ಸಸ್ಯಗಳು ಆಹಾರವನ್ನು ಉತ್ಪತ್ತಿ ಮಾಡ" 
ಲಾರವು. ಈ ಕಾರಣದಿಂದ ಸ್ವಲ್ಪ ಪ್ರಮಾ ' 
ಣದ ಆಹಾರ ಬೀಜದಲ್ಲಿ ಸಂಗ್ರಹಿತವಾಗಿರು 

ತ್ತದೆ. ಹೀಗೆ ಸಂಗ್ರಹವಾಗಿರುವ ಆಹಾರ | 
ವನ್ನು ಉಪಯೋಗಿಸಿ ಬೆಳೆಯುತ್ತವೆ. 
ಅನಂತರದ ದಿನಗಳಲ್ಲಿ ಬೇರಿನ ಸಹಾಯ ' 
ದಿಂದ ನೀರು ಮತ್ತು ಭಾರೀ... 
ಭೂನೀಯಿಂದ ಹೀರಿಕೊಂಡು ಆಹಾರವನ್ನು 


ತಯಾರಿಸುತ್ತವೆ. 


ಪ್ರಾಣಿಗಳಿಂದ ಪ್ರಸಾರವಾಗುವ ಫಲ 
ಮತ್ತು ಬೀಜಗಳು ei ಮೂಲಕ ' 


_ ಜು 


ಪ್ರಸಾರವಾಗುವವುಗಳಿಗಿಂತ ಬೊ ಡ್ನವು, 
ಬಹುತೇಕ ಫಲಗಳಲ್ಲಿ ಹೆಚ್ಚಿ ನಪ ಮಾಣದೆ 
ಆಹಾರ ಸಂಗ್ರ ಹಕವಾಳರುತ್ತೆ ಜಿ. ಅ 
ಫಲಗಳು ಲ ಳ್ಳಿನಂತಹ ರಚನೆಗಳನ್ನು . 
ಹೊಂದಿವೆ. ಜೀ? ಈ ಫಲಗಳು ಸಸ್ತನಿ" 
ಗಳ ತುಪ್ಪುಳಗಳಿಗೆ ಸಿಕ್ಕಿಕೊಳ್ಳುತ್ತವೆ. F 
ಪ್ರಾಣಿಗಳೇ. ಏಕೆ? ತಿ ಸಾರಿ “ud { 
ಸಹ ನಮಗೆ ಅರಿವಿಲ್ಲದಂತೆ ಫಲ ಮತ್ತು | 
ಬೀಜ ಪ್ರಸಾರದಲ್ಲಿ ಪರೋಕ್ಷವಾಗಿ ಸಸ್ಯ 
ಗಳಿಗೆ ನೆರವಾಗುತ್ತೆ. "ವೆ. ಹುನ್ನಾರ ಕ 
ಅಡ್ಡಾ ಡುತ್ತಿರುವಾಗ ಮುಳಿ ಕೈನಿಂದ ಕೂಡಿದ 
ಹಲವು ಬಗೆಯೆ ಫಲಗಳು ನನ್ನು ಬಟ್ಟೆ ಗೆ ಗೆ 
ತಗುಲಿಕೊಂಡ ಫಲ ಮತ್ತು ಬೀಜಗಳನ್ನು 
ಒಗೆದು ಬೀಜ ಪ ್ರಸಾರಕ್ಕೆ ಸರೋಕ್ಷವಾಗಿ ' 
ನಾವು ನೆರವಾಗುತ್ತವೆ. 

ನೆಲದ ಭಾಗದಲ್ಲಿ ಸಮ ದ್ಧೈವಾಗಿ ಬೆಳೆ 
ಯವ ಹುಲ್ಲಿನ ಜಾತಿಯ ಸಸ್ಯಗಳ ಫಲ. 
(ಗಳು ಉದ್ದವಾದ ಗೊಂಚಲಿನಲ್ಲಿರುತ್ತವೆ. 
"ನೆಲದ ಮೇಲೆ ಓಡಾಡುವ ಪ್ರಾಣಿಗಳ 
ದೇಹದ ತುಪ್ಪ ಳಕ್ಕೆ ಈ ಬಗೆಯ ಫಲಗಳು. 


ಗ ಗು ಬ ಚಯ ಮೋಸ 2 dk ಟ್‌ 1 po 


MC <a Su a Cand, NN 


ಸಸ್ಯಗಳಲ್ಲಿ ಫಲ ಹಾಗೂ ಬೀಜ ಪ್ರಸಾರ 


ಸುಲಭವಾಗಿ ಅಂಟಿಕೊಳ್ಳುತ್ತವೆ. ಹೀಗಾಗಿ 
ಹುಲ್ಲಿನ ಜಾತಿಯ ಸಸ್ಯದ ಫಲಗಳು ಸುಲಭ 
ವಾಗಿ ಪ್ರಸಾರಗೊಳ್ಳುತ್ತನೆ. 

ಸಸ್ಯಗಳು ಮತ್ತು ಬೀಜಗಳನ್ನು 
ಪ್ರಸಾರ ಮಾಡುವುದಕ್ಕೆ ಯಾಂತ್ರಿಕ ಶಕ್ತಿ 
ಯನ್ನು ಉಪಯೋಗಿಸಿಕೊಳ್ಳುತ್ತವೆ. 
ಸಸ್ಯಗಳ ಕೆಲವು ಚಟುವಟಕೆಗಳು ಮಾನವ 
ಕೃತ ಯಾಂತ್ರಿಕ ಚಟುನಟಕೆಗಳಂತೆ ಭಾಸ 
ವಾಗುತ್ತವೆ. ಸ ಸ್ಯ ಗಳ ನ್ನು ನೋಡಿ 
ಮಾನವ ಈ ಯಾಂತ್ರಿಕ ಶಕ್ತಿಯನ್ನು 


ಸಾಧಿಸಿಕೊಂಡಿರಬಹುದೆಂದು ಕೆಲ ಬಗೆಯ 
ಸಸ್ಯಗಳ ಚಟುವಟಿಕೆಗಳನ್ನು ಕೂಲಂಕುಷ 


ವಾಗಿ ಅಧ್ಯ ಯೆನ ಮಾಡುವುದರ ಮೂಲಕ 


~N ಈ ಬಗೆಯ ಚಟುವಟಿಕೆ 
ಗಳನ್ನು ಸ್ಲಿಂಗ್‌ ಸಸ್ಯದ ಫಲಗಳಲ್ಲಿ ಕಾಣ 


ಬಹುದು. "ತುಪಾಕಿ ಹಾರಿಸಿದಂತೆ ಸ್ಲಿಂಗ್‌ 
ಫಲವು ಬೀಜಗಳನ್ನು ಶೂಟ್‌ ಮಾಡು 
ತ್ತದೆ. ವರ್ಜಿನೀಯ ಸಸ್ಯದ ಉದ್ದ ವಾದ 
ತೊಟ್ಟ ನಲ್ಲಿ ಫಲವು ಚಾಕು ರುತ್ತ ದೆ. 
ಶ್‌ ಜ್ಞ ಗಳು ನಡುವೆ ಓಡಾಡುನ 
ಪ್ರಾ ಣಿಯ ದೇಹ ಈ ಫಲವನ್ನು ಸೋಂಕಿ 
ದರಿ ಉದ್ದ ವಾದ ತೊಟ್ಟ ನ ಮೇಲೆ ಒತ್ತಡ 
ಬೀಳುತ್ತ, p ಶ್ರ ಒತ್ತ, ಡದಿಂದ ಫಲವು 
ತೊಟ್ಟ ನ ಸಂಪರ್ಕವನ್ನು ಕಡಿದುಕೊಂಡು 
ಮಾತ್ಯ ಸಸ್ಯದಿಂದ ಸ್ತ ಲ್ಪ್ರದೂರ ಹೋಗಿ 


ಬೀಳುತ್ತ ದೆ. ಇದೇ Ne ತಂತ್ರ ಗಾರಿಕೆ 
ಯನ್ನು ಓಟಾಣಿಯಂತಹ ಸಸ್ಯ ಗಳಲ್ಲಿ ಕಾಣ 


ಬಹುದು. ಬಟಾಣಿ ಗಿಡದಲ್ಲಿ ಈ ಒಣಗಿ 
ದಾಗ ಒತ್ತಡದಿಂದಾಗಿ ಸಿಡಿದು ಬೀಜಗಳು 
' ಮಾತ್ರ ಸಸ್ಯದಿಂದ ಬಹಳ ದೂರ ಹೋಗಿ 
ಬೀಳುತ್ತ ಗ್ಯ 

ವುಡ್‌ ಸೊರೀ ಲ್‌ ಸಸ್ಯದೆ ಬೀಜ 
ಪ್ರ ಸಾರದ ಸಂಗತಿ ಇನ್ನೂ ವಿಶಿಸ್ಟ ವಾದದ್ದು. 


| 


೫೯ 


ಇದು ವಸಂತ ಖುತುವಿನಲ್ಲಿ ಅಲಂಕೃತವಾದ, 
ಆಕರ್ಷಕವಾದ ಹೂಗಳನ್ನು ಬಿಡುತ್ತದೆ. 
ಚಳಿಗಾಲದ ಹೊತ್ತಿಗೆ ಈ ಹೂಗಳು ಹಣ್ಣು 
ಗಳಾಗಿ ಮಾಗುತ್ತವೆ. ಹಣ್ಣು ಮಾಗಿದಂತೆ 
ಒಳಗಿನ ಪದರ ಉಬ್ಬಿ ಕೊಂಡಕೆ ಹೊರಗಿನ 
ಕವಚ ಉಬ್ಬಿ ಕೊಳ್ಳು ಬಲ್ಲ. ಇದರಿಂದಾಗಿ 
ಹಣ್ಣಿ ನ ಹೊರ ಕವಚದಲ್ಲಿ ಬಿರುಕು 
ಉಂ ಟಾ ಗುವುದರ ಮೂಲಕ ಬೀಜಗಳು 
ಹಣ್ಣಿನಿಂದ ಬಹಳ ದೂರ ಚೆಲ್ಲು 
ತ್ತವೆ, 

“ಮುಟ್ಟಿದ ರಿ ಮುನಿ” ಸಸ್ಯವನ್ನು 
ನೋಡಿಲ್ಲದವರು ವಿರಳವೆಂ ನಿ € ಹೇಳ 
ಬಹುದು. ಈ ಸಸೃದ ಎಲೆಗಳನ್ನು 
ಮುಚ್ಚಿದ ತಕ್ಷಣ ಕೆ ಮುಡುಡಿಕೊಳ್ಳು ¥ 
ತ್ತವೆ. ಹೀಗಾಗಿ ಮ ಸಸ್ಯಕ್ಕೆ “ಮುಟ್ಟಿ ದಕಿ 
ಮುನಿ” ಎಂಬ ಹೆಸರು ಬಂದಿದೆ. ಮುಟ್ಟಿ 
ದಕೆ ಮುನಿ ಎಂದು ಹೆಸರು ಬರುವುದಕ್ಕೆ 
ಮೇಲ,ಂಡ ಒಂದೇ ಒಂದು ತೆ 
ಇದರ ಜೊತೆಗೆ ಮತ್ತೊಂದು ಸೆಂಗತಿ ಸೇರಿ 
ಕೊಂಡಿದೆ. ಈ ಸಸ್ಯದ ಫಲವನ್ನು ಮುಟ್ಟಿದೆ 
ತಕ್ಷಣವೇ ಬೀಜಗಳು ಫಟಫಟನೆ ಸಿಡಿಯು 
ತ್ತವೆ. ಹಾಗಾಗಿ ಈ ಮೇಲಿನ ಎರಡು ಕಾರಣ 
ಗಳಿಂದ ಈ ಸಸ್ಯ ಕ್ರೈ ಮುಟ್ಟ ದಕೆ ಮುನಿ ಎಂಬ 
ಹೆಸರು ಸ ಸಚ ಹೇಳಬಹುದು. 
ಮುಟ್ಟಿ ದರೆ ಮುನಿ ಸಸ್ಯದ ಫಲ ತೆಳುವಾದ 
ಉದ್ದವಾಗಿರುವ ನತ್ತ, ಕೋಣೆಗಳಿಂದ 
ಕೂಡಿರುತ್ತದೆ. ಈ ಸಸ್ಯದ ನಡುವೆ ಚಲಿಸು 
ತ್ರ ರುವ ಯಾವುದಾ ಸ ರೂ ಪ್ರಾ ಣಿಯ 

ಗೇಹ ಸೋಕಿದಾಗ ಫಲದ ಹೊರ ಕವಚ 
ಸುರಳಿಯಂತೆ ಬಿ ಚ್ಚ ಕೊಳ್ಳು ವುದರ 
ಮೂಲಕ ಬೀಜಗಳು “ಲವು ಗಜಗಳವರೆಗೆ 
ದೂರ ಸಿಡಿಯುತ್ತನೆ. 


೬೦ 


ಇದುವರೆನಿಗೆ ನಿವಿಧ ಬಗೆಯ ಸಸ್ಯಗಳು 
ಶುನೈ ಫಲ ಮತ್ತು ಬೀಜಗಳನ್ನು ಗಾಳಿಯ 
ಮುಖಾಂತರ ಇಲ್ಲವೇ ಪ್ರಾಣಿಯ 
ತುಪ ಳಕ್ಕೆ ಅಂಟಿಕೊಂಡ ಮಾತೃ ಸಸ್ಯ 
ದಿಂದ ಬಹುದೂರ ಪ್ರದೇಶದಿಡೆಗೆ ಬೀಜ 
ಪ್ರಸಾರವಾಗುವಿಕೆಯ ವೈವಿಧ್ಯಮಯ 
ತಂತ್ರಗಾರಿಕೆಯ ಬಗ್ಗೆ ತಿಳಿದುಕೊಂಡಿರು 
ವುದು ಸರಿಯಷ್ಟೆ. ಇದೇ ರೀತಿ ನಿವಿಧ ಸಸ್ಯ 
ಗಳು ತಮ್ಮ ರಸಭರಿತ ಹಣ್ಣು ಗಳನ್ನು 
ಪ್ರಸಾರ ಮಾಡುವುದಕ್ಕೆ ಅನೇಕ 
ತಂತ್ರಗಾರಿ ಕೆಗಳ ನ್ನ್ನು ತಮ್ಮದಾಗಿಸಿ 
ಕೊಂಡಿನೆ. ಇವುಗಳಲ್ಲಿ ಮೊದಲನೆಯದಾಗಿ 
ಫಲಗಳ ಹೊರಕವಚದ ಬಣ್ಣ. ಪಕ್ಷಿಗಳು 
ಇಲ್ಲವೆ ಇತರೆ ಪ್ರಾಣಿಗಳ ಗಮನವನ್ನು 
ತನ್ಮುತ ಕ ಸೆಳೆಯಲು ಹಣ್ಣುಗಳು ಸೈವಿಧ್ಯ 
Vie ಬಣ್ಣದಿಂದ ಕೂಡಿನೆ. ಇದೇ ಅಲ್ಲದೆ 
ಬೀಜದ ಸುತ್ತ ಆವರಿಸಿರುವ ಹಣ್ಣಿ ನ ಭಾಗ 
ರುಚಿಯಿಂದ  ರಸಭಿರಿತವಾಗಿ ಕೂಡಿರುವುದ 
ರಿಂದ ಕೆಲವು ಹಣ್ಣು ಗಳು ತಿನ್ನು ಪ್ಲಿವೆದಕ್ಕೈ 
ರುಚಿಯಾಗಿರುತ್ತವೆ. 


ಭೇದಭಾವಗಳನ್ನು ಹೊತ್ತು ಕೊಂಡೇ ನಾವು ಹುಟ್ಟಿ ಬರುವದಿಲ್ಲ, ಆನನ್ನು ನಾವು, 
ಬುದ್ಧಿಪೂರ್ನಕ ಕಲಿಯುಂತ್ತೆ €ವೆ. ಎಲ್ಲರೂ ಹುಟ್ಟಿ ಬಂದುದು ತಾಯಿಯ ಹೊಟ್ಟಿ 
ಯಿಂದಶೇ, ಯಾರೂ ಮೇಲಿಂದಲೇ ಹುಟ್ಟ ಬಂದಿಲ್ಲ. ತಾಯಿ ಹೊಟ್ಟೆ ಯಿಂದಲೇ 
ಹುಟ್ಟ ಬಂದೆ ನಾವೆಲ್ಲರೂ ಭೇಡಭಾನ ತೊರೆದು ಜೀವಿಸಲು ಕಲಿಯಬೇಕು. 


ಪುಸ್ತ ಕ ಪ್ರಸಂ। 
ಒಂದು ನಿರ್ದಿಷ್ಟ ಪ್ರಾಣಿ ತಿನ್ನು ವು 
ಕೈಂದು ಕಿತ್ತ ಹಣ್ಣ ನ್ನು ಅದೇ ಸ್ಥಳದ 
ತಿನ್ನು ವುದಿಲ್ಲ. ತನಗೆ ವಿರಾಮವಾದಾಃ 
ತಿನ್ನು ವುದಕ್ಕೊ ಸ್ಕರ ಬಹುದೂರ ಒಯು 
ಹೆಣ್ಣ ನ್ಸು ಸ್ಯ ಬೀಜವನ್ನು ಬಿಸಾಡು 
ವುದು ಸರಿಯಷ್ಟೆ. ಪಕ್ಷಿಗಳಂತೂ ಈ ರೀತಿ" 
ಬಹಳ ದೂರ ತೆಗೆದುಕೊಂಡು ಹೋಗಿ 
ಹಣ್ಣನ್ನು ತಿಂದು ಬೀಜಗಳನ್ನು ಬಿಸಾಡು 
ತ್ತವೆ... ಮತ್ತೆ ಕೆಲವು ಸಂದರ್ಭಗಳಲ್ಲಿ 
ಕೆಲವು ಪ್ರಾಣಿಗಳು ಹಣ್ಣುಗಳನ್ನು ತಿಂದು 
ಬೀಜವನ್ನು ಬಿಸಾಡದೆ ಇಡೀ ಹಣ್ಣ ನ್ನು 
ಸಂಪೂರ್ಣವಾಗಿ ನುಂಗುತ್ತನೆ. | 
ಸಂದರ್ಭದಲ್ಲಿ ಬೀಜಕ್ಕೆ ಏನೂ ತೊಂದಕೆ 
ಯಾಗುವುದಿಲ್ಲ. ಬೀಜದ ಸುತ್ತ ಗಟ್ಟಿ ' 
ಯಾಗಿರುವ ಪೊರೆ ಅವೃತವಾಗಿರುತ್ತದೆ. 
ಈ ಗಟ್ಟಿಯಾದ ಪೊರೆ ಪ್ರಾಣಿಯ 
ಜೀರ್ಣಾಂಗ ರಸದ. ವಿರುದ್ಧ ರಕ್ಷಿಸುತ್ತದೆ. 
ಪ್ರಾಣಿಗಳು ವಿಸರ್ಜಿಸಿದ ವಸ್ತುವಿನ ಜೊತೆ" 
ಯಲ್ಲಿ ಹೊರಬಂದು. ಮೊಳಕೆಯೊಡೆದು ' 
ಹೊಸ ಸಸ್ಯವಾಗಿ ಬೆಳೆಯಲಾರಂಭಿಸು ' 
ತ್ತದೆ. | 


ಶ್ರೀ ಚೈತನ್ಯ 


ಎರಡು ಹೆಣ್ಣು ಒಂದು ಗಂಡು 


(ಕೇ: ವಿಮಲ್‌ ಮಿತ್ರ 


ಅನು: ಡಿ. ಎನ್‌. ಶ್ರೀನಾಥ್‌ 


(ಮೊಂಂದೂವರಿದುದು) 


“ಆದ್ರೆ ನನಗೆ ನಿಮ್ಮ ಮಾತೇ ಅರ್ಥ 
ಆಗ್ರಾ ಇಲ್ಲ. ತುಂಬಾ ಗಳಿಂದ ಅವರಿಗೆ 
ಕಿತ್ಸೆ ನಡೀತಿಜಿ ಅಂತ ನಾನು ಕೇಳಿದ್ದೆ. 
en ಅವರ ಎರಡನೇ ಹೆಂಡತಿ 
ಬಾ ಹಣ ಖರ್ಚುಮಾಡಿದರು, ಈಗ 
ಅಟಲ್‌ ದಾರವರಿಗೋಸ್ಕ ರ-ಅನರು ಬದು 
ಕಿರಲೋಸುಗ ಅವರು AOR ದುಡಿಯು 
ತ್ರಿ ದ್ದಾ ಕೆ ಅಂತಲೂ ಕೇಳಿದೆ.” 

“ನೀವು ಕೇಳಿದ್ದು ತಪ್ಪು. 

! *ಇಲ್ಲ ಅತ್ತಿಗೆ. ನಾನು ಕೇಳಿದ್ದು ತಪ್ಪಲ್ಲ. 
ಅವರು ನಮ್ಮ ಮೊಹಲ್ಲಾ ದ ಶಾಲೆಯ. 
ನೌಕರಿ e+ ದ್ದಾ ಕೆ. ನಾವು ಅವರ 
ಪತಿಯ ಚಿಕಿತ್ಸೆ ಗಾಗಿ ಒಂದು ಸಾವಿರ 
'ತಹಾಯಿಗಳನ್ನು ಚಂದಾ ಕೂಡಿಸಿಯೂ 
ಕೊಟ್ಟಿದ್ದೆ ಹೆಸ 

ಹೀನ ತಪ್ಪು ಮಾಡಿದಿರಿ. ಅಷ್ಟು 
ಕ್ರೂರಿ, ಮೋಸಗಾರ್ತಿ, ನೀಚ ಹೆಂಗಸನ್ನು 
ನಾನಿದುವರೆಗೂ ನೋಡೇ ಇಲ್ಲ. ಅವಳು 
| ಎದುರಿಸಿದ್ದಿ ದ್ದೆ ಕಿ ಅವಳ ಕತ್ತು ಹಿಚಿಕಿ 


| ಬಿಡುತ್ತಿ ದ್ರೆ.” 
4 ಟ್ಟ ಭರದಲ್ಲಿ ನೀವು ಯಾರಿಗೋ 
ಜ್ಯ ಯಿ ಡ್ನ ರ?” 


po 
sO 


& 7% ತ 
SM 
೯ 


“ನಿಮಗೇನೂ ವಿಷಯ ತಿಳಿದಿಲ್ಲ; 
ಹೀಗಾಗಿ, ಅವಳ ಪಕ್ಷ ವಹಿಸಿ ಮಾತಾಡ್ತಿ 
ದ್ಹೀರ, ನಿಮಗೆ ನಿಜ ಸಂಗತಿ ತಿಳಿದಿದ್ದರೆ, 
ನೀವು ಅವಳನ್ನು ಸನಾ ನಿಸಿ ಸಾವಿರ 
ರೂಪಾಯಿ ಕೊಡ್ತಿರಲಿಲ್ಲ. ತೆ ಅವಳೆಷ್ಟು 


ನೀಚಳು!” ಕುಂತೀದೇವಿ ಅನಯ 


ಕಂಪಿಸಿದಳು. 
“ಅವರನ್ನು ನಾನೆಲ್ಲಾ ಪತಿಪರಾಯ 


ಣೆಯ ರೂಪದಲ್ಲಿ ಮಾತ್ರ ಕಂಡಿದ್ದೆ "ವೆ- 
ತನ್ನ ಪತಿಗಾಗಿ ಅವಳೆಷ್ಟು ಹಣವನ್ನು 
ಕಳೆದುಕೊಂಡಳು. ತನ್ನ “ವನ್ನು 
ಹೇಗೆ ಸವೆಸುತ್ತಿದ್ದಾ ಕ 

«ಅವಳ ಬಗ್ಗೆ ನಿಮಗೆ ನಿಜ ಸಂಗತಿ ತಿಳಿ 
ದಿದ್ದರೆ, ನೀವೆಲ್ಲಾ ಕಸಪರಿಕೆ ಹಿಡಿದು 
ಅವಳನ್ನು ಶಾಲೆಯಿಂದ ಓಡಿಸಿಬಿಡು 
ತ್ರಿ ದ್ರಿ ರಿ, p 

ಯಾಕೆ?” 

"ಹಾಗಾದ್ರೆ ಕೇಳಿ, ಅವಳಿಷ್ಟು ನೀಚ 
ಳೆಂದರೆ, ಗಂಡನೆ ಬಗ್ಗೆ ಅವಳಿಗೆ ಸ ಲ್ಪವೂ 
ಕರುಣೆಯಿಲ್ಲ. ಅಂಥಾ ನಿರ್ಧಯಿ "ಣ್ಣು 
ಜಗತ್ತಿನಲ್ಲಿ ಇನ್ನೆ ಂದೂ ಹುಟ್ಟಿಲ್ಲ. ನನ್ನೆ 
ಗಂಡನ ಆಕೋಗ್ಯ ಸುಧಾರಿಸುತ್ತಿ ತ್ತು. ಆದರೆ 
ಯಾವತ್ತು, ೬೫ ಆ ಕಳಂಕೆನಿಯ ಕೈಗೆ 


೬೨ 


ಬಿದ್ದ ಕೋ ಅಂದಿನಿಂದ ನಾನು ಇವರ ಆಸೆ 
ಯನ್ನೇ ಬಿಟ್ಟು ಬಿಟ್ಟಿ” 

“ಎಂಥಾ ವಿಚಿತ್ರ!” 

“ಹೌದು ! ಔಷಧಿ ಕಾಕಿ ಅರ್ಧ ಸತ್ತ 
ಇಲಿಗಳು ಒದ್ದಾ ಡುವುದನ್ನು ನೋಡಿ 
ಖುಹಿಸಡುವ ಹಾಗೇ ಇದು! ಇಂದುಲೇಖಾ 
ಜೀವಿ ಇವರ ಚಿಕಿತ್ಸೆಗಾಗಿ ಹಣ 
ಖರ್ಚು ಮಾಡ್ತಿ ದ್ದಾಳೆ ಅಗತ್ಯ ಬಿದ್ದಾಗ 
ಇವರನ್ನು ಹವಾ ಬದಲಾವಣೆಗಾಗಿ ಬೇರೆ 
ಬೇರೆ ಊರುಗಳಿಗೂ ಕಳುಹಿಸುತ್ತಿ ದ್ಹಾಳೆ. 
ಜಗನ್ನಾಥ ಪುರಿಯಲ್ಲಿ ಇವರನ್ನು ಎರಡು 
ವರ್ಷಗಳ ಕಾಲ ಇಟ್ಟಿದ್ದ ಳು. ಈಚೆಗೆ 
ಸೆಂಡ್ರಾ ರೋಡಿನಲ್ಲಿರುವ ಸ್ಯಾನಿಟೋರಿ 
ಯವಂಶ್‌ನಲ್ಲೂ ಮೂರು ವರ್ಷಗಳ ಕಾಲ 


ಇಟ್ಟಿದ್ದಳು. 

“ಖರ್ಚನ್ನೆ ಲ್ಲಾ ಅನರೇ ನೋಡಿ 
ಕೊಳ್ತಿದ್ದಾರಾ?? 

“ಹೌದು. ಇಲ್ಲಿಯವರೆಗೆ ಲಕ್ಷಾಂತರ 


ರೊಪಾಯಿಗಳನ್ನು ಅವಳು ಖರ್ಚು ಮಾಡಿ 
ದ್ಹಾಳೆ. ಹಣದ ನಿಷಯಯದಲ್ಲಿ ಅವಳೆಂದೂ 
ಹಿಂದುಮುಂದು ನೋಡಲಿಲ್ಲ. ಉತ್ತಮ 
ಹವಾಗುಣದ ಸ್ಥಳಗಳಿಗೆ ನವಿಸ್ಮಿಬ್ಬರನ್ನು 
ಕಳಿಸಿಕೊಡುತ್ತಾಳೆ. ಉತ್ತಮ ವೈದ್ಯರಿಂದ 
ಇವರಿಗೆ ಚಿಕಿತ್ಸೆ ಮಾಡಿಸುತ್ತಾಳೆ. ಚಿಕಿತ್ಸೆ 
ಯಲ್ಲೂ ಇವರಿಗೆ ಯಾವುದೇ ಕೊರತೆಯಾಗ 
ದಂತೆ ನೋಡಿಕೊಳ್ಳಾಳೆ? 


“ಹಾಗಾಜ್ರ, ಅವರ ಹೆಸರಿಗೆ ಯಾಕೆ 
ಮಸಿ ಹಚ್ಚಿದ್ದ ರ?? 
"ಹೌದು ನಾನು ಮಸಿ ಹಚ್ಚ 


ಹಚಿ,(ನಿ ಅವಳು ಅಸೆ ಲ್ಲಾ ಮಾಡಿದರೂ 
ಇನ್ಯಾಕೆ ಗುಣವಾಗಲ್ಲ? ಇಷ್ಟೆಲ್ಲಾ 


ಔಷಧಿ ಕುಡಿದರೂ ಇವರ ಕಾಯಿಲೆ ಮಾತ್ರ 
ಯಾಕೆ ವಾಸಿಯಾಗ್ಮಿಲ್ಲ. ?? 
“ಕಾಹಿಲೆ ವಾಸಿಯಾಗೋದು-ಬಿಜೋ ದು 
ಮನುಷ ನೆ ವಶದಲ್ಲಿಲ್ಲವಲ್ಲ!” | 
ಇ. ಈ ಮಾತನ್ನೇ ಎಲ್ಲರಿಗೂ" 
ಹೇಳ್ಲಾ ತಿರುಗಾಡ್ತಾಳೆ. ಆದರೆ, ನಿಜವಾಡ" 
ವಿಚಾರ ನಿಮಗ್ಗೊತ್ತಾ?” ಕುಂತಿದೇವಿ ರೇಗಿ 
ದಳು. ತೆ 
ಅವರು ಅಟಲ್‌ ದಾರವರ ಆರೋಗ್ಯ 
ಮತ್ತು ಅವರ ಜೀವನವನ್ನ ಷೆ € ಬಯಸು 
ತ್ತಿದ್ದಾರೆ ಎಂಬುದಷ್ಟೇ ನನಗೆ ಗೊತ್ತಿದೆ”, ' 
4 ಇಲ್ಲ. ಇಲ್ಲ. ನಿಜವಾದ ವಿಷಯ | 
ಇದಲ್ಲ? | 
“ಹಾಗಾದ್ರೆ, ಗಂಡ ಸಾಯಜೀೇಕೆಂಬುದು 
ಅವರ ಆಸೆಯೇ?” 3 
“ಇಲ್ಲ, ಇದೂ ಅಲ್ಲ” 


“ಮತ್ತೆ ?” 
“ಅವಳ ನಿಜವಾದ ಉಜೆ ಕ-ಮನುಸ್ಯ 
ಬದುಕದ ಮತ್ತು ಸಾಯದ ಮಧ್ಯ ದ 


ಪರಿಸ್ಥಿ ತಿಯಲ್ಲಿ ಇವರನ್ನ ಡುವುದು | ಇವರ | 
ಜೀನಮಾನವಿಡೀ ಅಂಗವಿಕಲರಾಗಿ- 1 
ಕೆಲಸಕ್ಕೆ ಬಾರದಂತವರಾಗಿರಬೇಕೆಂಬುಜೇ 
ಅವಳಾಸೆ.” ; 

“ಏನ್‌ ಹೇಲ್ತದ್ದೀರ?” | 

“ನನ್ನ ಮಾತು ನಿಜ. ಚಿಕಿತ್ಸೆ ಯಿಂದಾಗಿ: 
ಇವರು ಗುಣ ಮುಖರಾಗುತ್ತಿ ದ್ದ ತೆಯೇ : 
ಅವಳು ಇವರ ಚಿಕಿತ್ಸೆಯನ್ನು ನಿಲ್ಲಿಸಿ ; 
ಬಿಡುತ್ತಾಳೆ. ಹಣ ಕೊಡುವುದನ್ನು ಆಗ 
ನಿಲ್ಲಿಸುತ್ತಾಳೆ. ಒಂದು ಸಲ್ಕ ಒಂದು ಊರಿ ' 
ನಲ್ಲಿ ಇವರ ಆರೋಗ್ಯ ಸಾಕಷ್ಟು ಸುಧಾರಿ 
ಸಿತು. ಆದರೆ ಈ ವಿಷಯ ತಿಳಿದಕೂಡಲೇ ' 
ಅಲ್ಲಿಂದ ನಮ್ಮಿಬ್ಬರನ್ನು ವಾಸರ ಕರೆಸಿ. 


ಎರಡು ಹೆಜ್ಮು ಒಂದು ಗಂಡತಿ 


ಬಿಟ್ಟಳು. ಆ ಊರಿನಲ್ಲೇ ಇನ್ನೂ ಕೆಲವು 
ದಿನಗಳಿದ್ದಿದ್ದರೆ, ಇವರು ಸಂಪೂರ್ಣವಾಗಿ 
ಆರೋಗ್ಯವಂತರಾಗಿ ಬಿಡುತ್ತಿದ್ದರು. ಆದರೆ 
ಇವರು ಆರೋಗ್ಯದಿಂದಿರುವುದು ಅವಳಿಗಿಷ್ಟ 
ವಿಲ್ಲ. ಮತ್ತೊಂದು ಸಲ, ಒಂದು ದುಬಾರಿ 
ಔಷಧಿಯಿಂದಾಗಿ ಇವರ ಆರೋಗ್ಯದಲ್ಲಿ 
ತುಂಬಾ ಸುಧಾರಣೆಯಾಯಿತು. ಆದಕ್ಕೆ 
"ಈ ವಿಷಯ ತಿಳಿಯುತ್ತಲೇ ಅವಳು ಆ 
ಔಷಧಿ ತೆಗೆದುಕೊಳ್ಳಲು ಮತ್ತೆ ಹಣವನ್ನೇ 
ಕಳುಹಿಸಲಿಲ್ಲ.” ಕುಂತಿಡೇವ ಸ್ವಲ್ಪ ತಡೆದು 
ಮತ್ತೆ ಹೇಳಿದಳು, ಪಾ -ಸ್ಯಾನಿ 
ಟೋರಿಯಮ್‌ನಲ್ಲಿದ್ದಾಗ್ಯ, ಇವರಿಗೆ 
ಚೆನ್ನಾಗಿ ಹಸಿವೆಯೂ ಆಗುತ್ತಿತ್ತು. ಇವರ 
ತೂಕವೂ ಸುಧಾರಿಸಿತ್ತು. ಆದರೆ, ಈ 
ವಿಷಯ ತಿಳಿದುಕೊಂಡ ಅವಳು ನಮಗೆ, 
“ನೀವಿಬ್ಬ ರೂ ಈ ಕೂಡ್ಲೆ ಕಲ್ಕತ್ತೆ ಗೆ 
ಹೊರಟು ಬನ್ನಿ. ಮತ್ತೆ ಹಣ ಕಳುಹಿಸು 
ವುದು ನನ್ನಿಂದ ಸಾಧ್ಯನಿಲ್ಲ' ಅಂತ ಪತ್ರ 
ಹಾಕಿದಳು.” 

ಕುಂತಿದೇನಿಯ ಮಾತುಗಳನ್ನು ಕೇಳಿ 
| ನನಗೆ ಗರ ಬಡಿದಂತಾಯಿತು. ಮಾತ 
ನಾಡಲು ಬಾಯೇ ಬರಲಿಲ್ಲ. 

“ಅವರು ಹೀಗೆ ಮಾಡೋದರ ಉಸ್ತೇಶ 
ವೇನು?” ಸಾಕಷ್ಟು ಸುಧಾರಿಸಿಕೊಂಡು 
ಕುಂತಿದೇನಿಯನ್ನು ಪ್ರಶ್ನಿಸಿದೆ. 

ತಮಾತೆ_ ನೋಡುವುದಷ್ಟೇ ಅವಳ 
ಉದ್ದೆ ೇಶ. ಔಷಧಿ ತಿಂದ ಇಲಿ" Vo ವಿಲಿ 
ಒದ್ದಾ ಡುತ್ತೈೆ; ಜನ ಈ ತಮಾಸೆ 
| ಕೋಡಾ, ಕೆ, ಇದೂ ಸ್ವಲ್ಲ )) ಹಾಗೆಯೇ. 
ಕವರನ್ನು ಅನಳು ಸಾಯೋಗಕ್ಕೂ ಬಿಡಲ್ಲ, 
NH ಬದ ಕುಪ್ರದಕ್ಕೂ ಬಿಡಲ್ಲ. ಇದೊಂದು 
|| ವಿಧದ "ನಿಷ್ಠುರ ಆನಂದ'. ಆ ಹೆಂಗಸನ್ನ 
ಟ್ರ ಳೆ ಇಂದಾಗ ಮಾತ್ರ ವೇ ನನ್ನ ಹೊಟ್ಟೆ ಉರಿ 
ಕಾಂತವಾಗುತ್ತೆ, ಇ 


೬4 

ಆಮೇಲೆ, ನಾನು ಹೇಳುವಂಥಾದ್ದು 

ಏನೂ ಇರಲಿಲ್ಲ. ಅಲ್ಲಿಂದ ಮರಳಿ ಬರು 

ವಾಗ “ಈಗ್ಯ ಅಟಲ್‌ ದಾ ಹೇಗಿದ್ದಾರೆ?” 
ಎಂದಷ್ಟೇ ಕೇಳಿದೆ. 

“ಇಸ್ಟೆಲ್ಲಾ ಕೇಳಿದ ಮೇಲೆಯೂ ನೀವಿ 
ದನ್ನು ಕೇಳ್ತಿ "ದ್ದೀೀರ?” 

ಆ ವೇಳೆಗೆ ಅಟಲ್‌ ದಾ ನಿದ್ರಿಸುತ್ತಿ 
ದ್ದ ರು. ಅಂದು, ದೂರದಿಂದಲೇ ಅವರನ್ನು 
ಸೋಡಿ ಹೊರಟು ಬಂದಿದ್ದೆ. ಅಟಲ್‌ 
ದಾರನಕೊಂದಿಗೆ ಮಾತನಾಡುವ ಅವಕಾಶ 
ಸಿಕ್ಕಿರಲಿಲ್ಲ. 

ಭು ಬದುಕಿನಲ್ಲಿ ಇದೊಂದು ವಿಚಿತ್ರ 
ಅನುಭವವಾಗಿತ್ತು. ನಾನು ಇಂಥಾ ಘಟನೆ 
ಯನ್ನು ಯಾವ ಕಥೆ ಅಥವಾ ಕಾದಂಬರಿ 
ಯಲ್ಲೂ ಓದಿರಲಿಲ್ಲ. ಜೀವನದಲ್ಲಿ ಇಂಥಾ 
ಘಟನೆ ಘಟಸುತ್ತದೆಂಬ ಯೋಚನೆಯನ್ನೂ 
ನಾನು ಮಾಡಲು ಸಾಧ್ಯವಿರಲಿಲ್ಲ. ಅದೆಷ್ಟು 
ದಿನ ಆ ಘಟನೆಯನ್ನು ನೆನಪಿಸಿಕೊಂಡು 
ಮನಸ್ಸು ಮುಡುರಿತ್ತು. ಯಾರು, ಯಾಕೆ 
ಸಂಸಾರವನ್ನು ಕಾಳು ಮಾಡುತ್ತಿದ್ದಾ ಕೆ? 
ಇಂದು oe. ದೀವಿಗೆ ಇದರಿಂದ ಶಾಂತಿ 
ಸಿಗುತ್ತಿಜಿಯೆ? ನಾನೂ, ಅನೇಕ ದಪ್ಪ- 
ದಪ್ಪ ಪುಸ್ತ ಕಗಳನ್ನು ಬರೆದಿದ್ದೆ ನೆ. ಶೇಕ್ಸ್‌ 
ಬಿಯರ್‌ ನಿಂದ ಹಿಡಿದು ಟಾಲ್‌ಸ್ಟಾಯ್‌ 
ಬಾಲಜಾಕ್‌, ಮೋಪಾಸಾಂ, ಗೋರ್ಕಿಯ 
ವರ ಪುಸ್ಮ ಕಗಳನ್ನೆ ಲ್ಲಾ ಓದಿದ್ದೆ ನೆ ಬಾಲ 
ಜಾಕ್‌ನ ಬಗ್ಗೆ ದಗೆ ಟಿಸ್‌, ಕಿ ಕ್ರಿಯೇಟರ್‌ 

ಆಫ್‌ ಹ್ಯೂಮನ್‌ ಕ್ಯಾರೆಕ್ಟರ್‌ ರ್‌, ನೆಕ್‌ ಸ್‌ 
ಟು ಗಾಡ್‌' ಎಂದೂ ಕೇಳಿದ್ದೆ ವೆ. ಅದಕೆ, 
ಎಲ್ಲೂ ಇಂಥಾ ಸ್ವಭಾನದ “ಚಿತ್ರ ಣ ಸಿಗ 
ಲಿಲ್ಲ. ಹಾಗಾದರೆ, ನ ಕಂತಿಡೇನಿ “ಹೇಳಿದ್ದು 
ಸುಳ್ಳೆ ? ಸವತಿಯ ಬಗ್ಗೆ ತನ್ನ ಸಿಟ್ಟ ನ್ನ್ನ 


೬೪ 


ತೋರಿಸುತ್ತಿದ್ದಾಳೆಯೇ? ಎಷ್ಟು ಯೋಚಿಸಿ 
ವರೂ ನಾನು ಯಾವುದೇ ತೀರ್ಮಾನಕ್ಕೆ 
ಬರದಾದೆ. 

ಅಂದು, ಅಕಸ್ಮಾತ್‌ ಅಧಿ(0 ಬೋಸ 
ನಮ್ಮ ಮನೆಗೆ ಬಂದ. ಅಧೀರ್‌ ಜೋಸಸನಿಗೆ 
ಬಿಡುವು ಸಿಗುವುದು ಕಷ ವೆಂಬ ವಿಷಯ 
ನನಗೆ ತಿಳಿದಿತ್ತು. ನನ್ನ್ನ ಹೊಸ ಮನೆಯ 

ಳಾಸವನ್ನು ಹೇಗೋ ತಿಳಿದುಕೊಂಡು 
ಬಂದಿದ್ದ. ಅಂದು ಭಾನುವಾರವಾಗಿತ್ತು. 

ಅಧೀರ, ಅಟಲ್‌ ದಾರವರ ಬಗ್ಗೆ 
ಕೆಲವು ನಿಚಾರಗಳನ್ನು ಹೇಳಲೋಸುಗವೇ 
ಬಂದಿದ್ದ, ಅನನ ಮಾತು ಕೇಳಿದಂಗಾಜೆ. 
ಈ ಜಗತ್ತಿನಲ್ಲಿ ಅದೆಷ್ಟು ವಿಚಿತ್ರ ಘಟನೆಗಳು 
ಘಟಿಸುತ್ತವೆ! ಮನುಷ್ಯನ ಮನುಸ್ಸನ್ನು 
ಬ್ರಹ್ಮನೂ ಅರಿಯಲಾರ. ಹೀಗಿರುವಾಗ, 
ಕಾದಂಬರಿಕಾರನ ಮಾತೇನು? 

ಬಹಳ ಹಿಂದಿನ ಘಟನೆ. ಆಗ ಅಟಲ್‌ದಾ 
ನಮ್ಮ ಮೊಹಲ್ಲಾದ ಆದರ್ಶ ವ್ಯಕ್ತಿಯಾಗಿ 
ದ್ದರು. ಪ್ರತಿ ಮೊಹಲ್ಲಾದಲ್ಲೂ ವಿದ್ಯಾರ್ಥಿ 
ಗೆಳು ಚಾರಿತ ನೃ ದ್ಲ'ಸಿಕೊಳ್ಳ ಲೋಸುಗ 
ಸಭೆಗಳನ್ನು ನಡೆಸುತಿ ತ್ತಿದ್ದರು. ಮಕ್ಕ ಛ 
ಮನಸ್ಸಿನಲ್ಲಿ ಸ್ಟಾಮಿ ನಿನೇಕಾನಂದರ 
ಆದರ್ಶಗಳನ್ನು ಮೂಡಿಸುವ ಯತ್ನ 
ಕಡೆಯುತ್ತಿತ್ತು. ಬ್ರಹ್ಮಚರ್ಯೆಯ ಬಗ್ಗೆ 
ವಿನೇಕಾನಂದರು ಬರೆದ ಪುಸ್ತಕಗಳನ್ನು 
ಹಂಚಲಾಗುತ್ತಿತ್ತು. ಬಂಕಿಮಚಂದ್ರರ 
"ಆನಂದಮಠ'ವನ್ನು ಕ್ಲಬ್‌ನ ಹುಡುಗರು 
ಪರಸ್ಪರ ಪಡೆದು ಓದುತ್ತಿದ್ದರು. 

ಆಗ ಪ್ರತಿ ನೊಹಲ್ಲಾ ದಲ್ಲೂ ಟಿಗಾರ್ಟ್‌ 
ಸಾಹೇಬರು ಗಸ್ತುತಿರುಗುತ್ತಿದ್ದರು. ಅವರು 
ಕಲ್ಕತ್ತೆಯ ಪೋಲೀಸ್‌ -ಕಮೀಶನರ್‌ ಆಗಿ 
ದ್ದೆ ರು. ನಗರದಲ್ಲಿ ಗೂಢಚಾರರ ಬಲೆಯನ್ನು 


ಪುಸ್ತ ಕ ಪ್ರಪಂ। 


ಕಪ 


ಬೀಸಲಾಗಿತ್ತು. ಬ್ರಿಟರ್‌ ಸರ್ಕಾರ 
ನ ಯಾರು ಮಾತನಾಡ 

ತ್ತಿದ್ದಾರೆ, ಯಾರು ಜನರನ್ನು ಹುರಿದುಂಬಿ 
ಸುತ್ತಿ ದ್ರಾ ಕ್ಕೆ ವಿದಾ ರ್ಥಿಗಳು ಎಲ್ಲಿ ಲಾಠಿ 
ಮತ್ತು "ಕತ್ತಿ ಯ ಕಾಳಗವನ್ನು ಕಲಿಯು 
ತ್ರಿ ದ್ದಾರೆ ಎಂಬುದನ್ನು ಗಮಿಸುವುಜಿ! | 
ಟಿಗಾರ್ಟ್‌ ಸಾಹೇಬರ ಕೆಲಸವಾಗಿತ್ತು. 
ಇದ್ದ ಕೈಿದ್ದಂತೆಯೇ ಪೋಲೀಸರು ಕೆಲ ಕೆ 
ನೊಹಲ್ಲಾಗಳಿಗೆ ನುಗ್ಗಿ ಬಂದ್ರು, ಕೆಲವು 
ಮನೆಗಳ ಮೇಲೆ ಧಾಳಿ ಮಾಡಿಬಿಡ ತ 
ಕ್ರಿದ್ದರು. ತ್ಜ್ಮ 

ಕಿ ಯುವಕರ, 
ಸ್ವಾತಂತ್ರ್ಯ ಕಾರಣವಿಲ್ಲದೆ ಸಿಕ್ಕಿಲ್ಲವೆಂ॥ 
ವಿಷಯವನ್ನು ತಿಳಿಯುವುದು ಗತ. | 
ಲಕ್ಷಾಂತರ "ಜನರ ಪ್ರಯತ್ನ ಹಾಗೂ; 
ತ್ಯಾಗ-ಬಲಿದಾನಗಳಿಂದಾಗಿ ನಮಗೆ ಈ 
ಸ್ವಾತಂತ್ರ್ಯ ಸಿಕ್ಕಿದೆ. ಆ ದಿನಗಳಲ್ಲಿ. 
ಇಂಗ್ಲೀಷ್‌-ಅಧಿಕಾರಿಗಳ ಸುತ್ತ-ಮುತ್ತ ' 
ಭಾರತೀಯರು. ಸುಳಿದಾಡುವಂತೆಯೂ' 
ಇರಲಿಲ್ಲ... "ಚೌರಂಗಿ'ಯಲ್ಲಿ ಯಾರೂ 
ಬಹಿರಂಗವಾಗಿ ತಿರುಗಾಡುವಂತಿರಲಿಲ್ಲ. ಜನ ' 
ಸಾಮಾನ್ಯರಿಗೆ ಅದೊಂದು ದುರ್ದಾಂತ 8 
ದಮನ ಯುಗವಾಗಿತ್ತು. ಕ 

ಕೈಲಿನಲ್ಲಿ, ಆಂಗ್ಲ ಪ್ರಯಾಣಿಕರಿದ್ದ ಲ್ಲಿ 
ಭಾರತೀಯರಿಗೆ ಸ್ಥಳ ಸಿಗು ಕಲ್ಲ 
೧೯೨೫-೨೬ರ ಘಟನೆ ಕಾಂಗೆ ಸ್ರೀಸಿಗರು ' 

ಪ್ರಾರ್ಥನೆ, ನಿನೇದನಗಳ ಮೂ ಲಕ 
ಅಧಿಕಾರ ಪಡೆಯಲು ಪ್ರಯತ್ನಿ ಸುತ್ತಿದ್ದರು ' 
ವರ್ಷಕ್ಕೊಮ್ಮೆ ಒಂದು ನಗರದಲ್ಲಿ ಇಳೆ 
ನಡೆದು "ಅಲ್ಲಿ ಕೆಲವು ಪ್ರಸ್ತಾಪನೆಗಳನ್ನು ' 
ಪಾಸು' ಮಾಡಲಾಗುತ್ತಿತ್ತು. ಭಾಷಣ 
ಗಳು ನಡೆಯುತ್ತಿತ್ತು. ಆದಕ್ಕೆ ವಾಸ್ತವಿಕ ' 


ನಮ] 


H 


Kies 


ಎರಡು ಹೆಣ್ಣು ಒಂದು ಗಂಡು 


| ಕೆಲಸಗಳನ್ನು ಮೊಹಲ್ಲಾದ ಗುಪ್ತ-ಸಮಿತಿ 
| ಗಳು ನಿರ್ವಹಿಸುತ್ತಿದ್ದ ವು. ಕೆಲವು ಭಾರತೀ 
ಯರು ಆಂಗ್ಲರ ಅಧೀನ, ಉತ್ತಮ ಹುದ್ದೆ 
| ಯಲ್ಲಿದ್ದು ಪೋಲೀಸರ "ಕಪ್ಪು ದಾಖಲಾತಿ 
| -ಪುಸ್ಮಕ'ಗಳಿಂದ ತಮ್ಮ ಹೆಸರನ್ನು ದೂರ 
| ಹೊದ್ದ pa ಆದಕಿ ಸ್ವಾತಂತ್ರ್ಯ 
|ಕ್ಸಾ | ೯ಸ ವನ್ನೂ ತ್ಯಾಗ 
ಮಾಡಿದ ಬಹಳಷ್ಟು ವ್ಯಕ್ತಿಗಳ ಬಗ್ಗೆ 
ಇದುವರೆಗೂ ನಮಗೇನೂ ತಿಳಿದಿಲ್ಲ. ಅಂಥಾ 
ವ್ಯಕ್ತಿಗಳಲ್ಲಿ ಕೆಲವರು ಇನ್ನೂ ಬದುಕಿರ 
ಬಹುದು. | 

ಆ ದಿನಗಳಲ್ಲೇ ಅಟಲ್‌ ದಾರವರು 
ನಮ್ಮನ್ನು ಮನುಷ್ಯರನ್ನಾಗಿ ಮಾಡುವ 
ಪ್ರಯತ್ನ ದಲ್ಲಿ ಮಗ್ಗ ರಾಗಿದ್ದ ರು. 

ಆಶುಬಾಬುರವರಿಗೆ ತಮ್ಮ ಮಗನ ಈ 
ಕಾರ್ಯ ಹಿಡಿಸುತ್ತಿ,ರಲಿಲ್ಲ. ತಮ್ಮ ಮಗ 
ತಮ್ಮಂತೆಯೇ ಒಂದು ದೊಡ್ಡ ಕಚೇರಿ 
ಯಲ್ಲಿ ನೌಕರಿಮಾಡಬೇಕು, ತಮಗಿಂತಲೂ 
ತಮ್ಮ ಮಗ ಉನ್ನತ ಹುದ್ದಿಯನ್ನು 
ಅಲಂಕರಿಸಬೇಕೆಂಬುದು ಅವರ ಆಸೆ 
ಯಾಗಿತ್ತು. ಹೀಗಾಗಿ ಅವರು ಆಗಾಗ್ಯೆ 
ಮಗನಿಗೆ, "ಕಾಲ ತುಂಬಾ ಕೆಟ್ಟಿದೆ. 
ಸ ಲ್ಪ ಎಚ್ಚ ರಿಕೆಯಿಂದ ಮುಂದುವರಿ” 

ಎನ್ನ್ನಿತ್ಲಿದ್ದ ದೆ 2 

ಅಟಲ್‌ ದಾ ತುಂಬಾ ಬುದ್ಧಿ ವಂತರಾಗಿ 
ದ್ದೆ ರು. ತಮ್ಮ ತಂದೆ ಎದುರು ಅವರು 
ಯಾವ ವಾದವನ್ನು ಮಾಡುತ್ತಿರಲಿಲ್ಲ. 

(ಟ್ರಿಗಾರ್ಟ್‌ ಸಾಹೇಬರು ವೇಶ ಮರೆಸಿ 
' ಕೊಂಡು ಮೊಹಲ್ಲಾದಲ್ಲಿ ಅಡ್ಡಾಡುತ್ತಿರು 
|  ತ್ತ್ವಾರಂತೆ,..,,? ಒಂದು ದಿನ ಆಶುಬಾಬು 
ತ್ತೆ ಗಳು ಮಗನಿಗೆ ಎಚ್ಚರಿಸಿದ್ದರು. 
ಹೌದು ಸಾಲೂ ಕೇಳಿದ್ದೆ (ನೆ? 

9 


೬೫ 

“ಹಾಗಾದ್ರೆ, ಇನ್ನು ಮೇಲೆ ಹೊರಗೆ 

ಹೆಚ್ಚು ತಿರುಗಾಡ ಬೇಡ. ಎಲ್ಲೆಲ್ಲೂ 
ಗೂಢಚಾರರಿದ್ದಾರೆ.” 


ಆಶುಬಾಬುಗಳು ಮಾತ್ರವಲ್ಲ ಬೇರೆ 
ಯವರೂ ಅಟಲ್‌ದಾರವರಿಗೆ ಎಚ್ಚರಿಕೆಯ 
ಮಾತುಗಳನ್ನು ಹೇಳುತ್ತಿದ್ದರು. “ನಿಮ್ಮ 
ತಂಜಿಯವರಿಗಾದರೂ ಸ್ವಲ್ಪ ಯೋಚಿಸು 
ಅಟಲ್‌, ಅವರ ವ ದ್ದು ಪ್ಯದಲ್ಲಿ ನೀನೇ 
ಅವರಿಗೆ ಆಧಾರ” ಎಂದೂ ಹೇಳುತ್ತಿದ್ದರು, 

ಆದರೆ ನಾವು ಹಿರಿಯರ ಮಾತುಗಳಿಗೆ 
ಗಮನ ಕೊಡುತ್ತಿರಲಿಲ್ಲ. ಬ್ರಿಟಿಷ್‌ ಸರ್ಕಾರ 
ವನ್ನು ಬುಡಸಮೇತ ಕಿತ್ತು ಹಾಕ ಡೆ 
ನೇರಕ್ಕೆ ಹಿತವಿಲ್ಲವೆಂಬುದೂ ಎಲ್ಲರ ಅಭಿಮತ 
ವಾಗಿತ್ತು. ಸಿ. ಆರ್‌. ದಾಸರ ಭಾಷಣ- 
ಸಭೆಗಳನ್ನು ಪೋಲೀಸರು ಲಾಠಿ-ಬಲದ 
ಮೇಲೆ ಭಗ್ನ ಗೊಳಿಸುತ್ತಿದ್ದರು. ನಿಟುಗಳೂ 
ಬೀಳುತ್ತಿ ದ್ದವು. ಪೋಲೀಸರು ಕಠೋರ 
ವಾಗಿ ನರ್ತಿಸಿದಷ್ಟೂ ನಮ್ಮ ಹಟ ವೃ ದ್ದ ಸು 
ತ್ತಿತ್ತು. ನಾವೆಲ್ಲಾ. ಬ್ರಿ ಟಷೆರ ಕಟ್ಟಾ 'ಶತ್ರು 
ಗಳಾಗಿ ಬಿಟ್ಟಿದ್ದೆ ವು. ವಿದೇಶೀ ವೆಸು ಗಳ 
ಬಹಿಷ್ಭಾರವೂ ಸಾಗಿತ್ತು. 

ವಿವೇಕಾನಂದರ ಉಪದೇಶಗಳನ್ನು 
ಎಲ್ಲಿರಿಗೂ ತಲುಪಿಸುವ ಉಜ್ಜಿ ಶದಿಂದ 
ಅಟಲ್‌ ದಾರವರು ಅನೇಕ ಕಡೆ ಕ್ಲಬ್‌ 
ಗಳನ್ನು ತೆರೆದರು. ಹೀಗಾಗಿ, ಅವರು 
ಮೊಹಲ್ಲಾ ದ ಹೊರಗೂ ಹೋಗಬೇಕಾಗು 
ತ್ಕಿತ್ತು. 

ಇಂಥಾ ಒಂದು ಕ್ಲಬ್‌ ನಲ್ಲಿಯೇ ಅವರ 
ಬದುಕಿನಲ್ಲಿ ಬಿರುಗಾಳಿಯೊಂದು ಬೀಸಿತ್ತು. 

ಸ್ವಾಮಿ ವಿವೇಕಾನಂದರ ಮಾತುಗಳು 
ಅಟಲ್‌ ದಾರನರ ಮೇಲೆ ತುಂಬಾ ಪ್ರಭಾವ 
ಬೀರಿದ್ದವು. ಉಳಿದವರು ಅಂಧಕಾರದಲ್ಲಿದ್ದು 


೬೬ 


ತನಗೆ ಮಾತ್ರ ಮುಕ್ತಿದೊರೆತರೆ ಲಾಭವಿಲ್ಲ 


ವೆಂಬುದು ಅಟಲ್‌ದಾರವರ ಅನಿಸಿಕೆ 
ಯಾಗಿತ್ತು. ಅನರೂ ತಮ್ಮ ಭಾಷಣದಿಂದ 


ಕ ಬ್‌ನ ಹುಡುಗರನ್ನು ಹುರಿದುಂಬಿಸು 


ತ್ತಿದ್ದರು. ಒಂದು ದಿನ ಕುಂತಿ ಬಂದತಿ 
ಅಟಲ್‌ ದಾರವರಿಗೆ ಹೇಳಿದಳು 

“ಅಟಲ್‌ ಜಿ, ನಿಮ್ಮನ್ನು ನಮ್ಮ ತಂದಿ 
ಕರೆಯುತ್ತಿದ್ದಾರೆ.” 

ಯಾಕೆ?” 

“ಅವರು ನಿಮ್ಮನ್ನು ನೋಡಬೇಕಂತೆ? 

ಶಿಕಾ?! ನಾನೇನು ವಿಶೇಷ 
ವ್ಯಕ್ತಿಯೇ "4 

“ನಿಮ್ಮ ಬಗ್ಗೆ ನಾನು ನಮ್ಮ ತಂದೆಗೆ 
ಹೇಳಿದ್ದೆ? 


ಕುಂತಿ ತನ್ನ ತಂದೆಗೆ ಅಟಲ್‌ ದಾರವರ 
ಬಗ್ಗೆ ಅದೇನು ಹೇಳಿದ್ದಳೋ, ಏನೋ! 
ಆದಕ್ಕೆ ಅದೊಂದು ದಿನ ಕುಂತಿ ಹಟ 
ಹಿಡಿದು ಅಟಲ್‌ದಾರವರನ್ನು ತಮ್ಮ 
ಮನೆಗೆ ಕರೆದೊಯ್ದ ಳು. ಭವಾನೀಪುರದಲ್ಲಿ 
ಇಂಥಾ ಮೊಹಲ್ಲಾ ವಿದೆಯೆಂಬುದು 
ಅಟಲ”ದಾರವರಿಗೆ ಯೋಚಿಸುವುದೂ 
ಸಾಧ್ಯವಿರಲಿಲ್ಲ. 

ಅಟಲ್‌ ದಾರವರನ್ನೂ ನೋಡಿ ಕುಂತಿಯ 


ತಂದೆ ತಮ್ಮ ಹಾಸಿಗೆಯಿಂದ ಎದ್ದು 
ಕೂತರು. 


“ಅಪ್ಪಂಗೆ ತುಂಬಾ ಜ ಎರ? ಕುಂತಿ 
ಅಟಲ್‌ದಾರವರನ್ನು ನೋಡಿದಳು. 

“ನೀವೇಕೆ ಎದ್ದು ಕೂತಿರಿ? ನೀವು 
ಮಲಗಿಯೇ ಮಾತಾಡಿ” ಆಟಲ್‌ದಾ ಅವರ 
ಸಮೀಪಕ್ಕೆ ಬಂದರು. 

ಜ್ವರ ಬಂದದ್ದು ಇವತ್ತಲ್ಲ. ಕಳೆದ 
ಹತ್ತು, ವರ್ಷಗಳಿಂದಲೂ ಇನರಿಗೆ 
ಕಾಹಿಲೆಯೇ? ಕುಂತಿ ಮೆಲ್ಲನೆ ನಕ್ಕಳು. 


ಪುಸ್ತಕ ಪ್ರಪಂ 


“ಯಾಕೆ? ಡಾಕ್ಟ್ರು) ಏನ್‌ ಹೇಳ್ತಾರೆ? 
ಈಗ, ಕುಂತಿಯ ತಂದೆ ಮಂಗಳ್‌ ' 
ಸರ್ಕಾರ್‌ ಸಹಜವಾಗಿಯೇ ಹೇಳಿದರ್ಕು ' 
“ನನ್ನ ಈ ಕಾಹಿಲೆ ವೈದ್ಯರೆ ಸಾಮರ್ಥ್ಯಕ್ಕೆ 
ಮೀರಿದ್ದು. ನನ್ನದು ಮನಸ್ಸಿನ ಕೋಗೆ! 
ಸ್ವಲ್ಪ ತಡೆದು ಅವರು ತಮ್ಮ ಮಾತನ್ನು 
ಮುಂದುವರೆಸಿದರು. “ಕುಂತಿಯಿಂದ ನಿನ 
ಬಗ್ಗೆ ಕೇಳಿರಿ ನಿ. ಹೀಗಾಗಿ ನಿನ್ನ ಬಗೆ 
ಯೋಜ್ಚೆ ಮಾಡ್ತಿರ್ಮೀನಿ. ನಾನೀಗ ಕೆಲಸ, 
ಮಾಡುವ ಶಕ್ತಿಯನ್ನೇ ಕಳೆದುಕೊಂಡು 
ಬಿಟ್ಟಿದ್ದೇನೆ. ಮಲಗಿ ಕನಸನ್ನ ಸ್ಟೇ 
ಕಾಣ್ಣಿದ್ದೀನಿ. ಆದ್ರೆ, ಅಟಲ್‌, ಸ 
ಕಾಲದಲ್ಲಿ ನಾನೂ ನಿನ್ನಂತೆಯೇ ಶ್ರದ್ಧೆ ' 
ಯಿಂದ ಕೆಲಸಮಾಡಿ, ದ್ದೆ. ಅದಕ್ಕೆ, ಕುಂತಿಗೆ 
ನಿನ್ನನ್ನು ಒಂದು ದಿನ ಇಲ್ಲಿಗೆ 
ತರುವಂತೆ ತಿಳಿಸಿದ್ದೆ. ನಿನ್ನ ಕಂಡು ಮನಸ್ಸಿ! 
ನಂಬಿಕೆಯಾಗುತ್ತಿದೆ. ನೀನು ಖಂಡಿತ" 
ವಾಗಿಯೂ ಏನನ್ನಾ ದರೂ ಸಾಧಿಸಬಲ್ಲ?" 
ಅಟಲ"ದಾರವರಿಗೆ ಇಂಥಾ ವಯೋ! ' 
ವೈದ್ಧರಿಂದ ಎಂದೂ ಪ್ರೇರಣೆ ಸಿಕ್ಕಿರಲಿಲ್ಲ | 
ಅವರಿಗೆ, ಮಂಗಳ" ಸರ್ಕಾರ್‌ ಬಗ್ಗೆ ಶ್ರದ್ಧೆ 
ಮೂಡಿತು. 
“ನನ್ನ್ನ ಕೈಯಿಂದ ಸಾಧ್ಯವಾಗುತ್ತಿದ್ದಕ್ಕೆ ' 
ನಾನು ನಿನ್ನ ಕೆಲಸಗಳಿಗೆ ಸಹಾಯವನ್ನೂ" 
ಮಾಡುತ್ತಿದ್ದೆ. ನಿನ್ನ ವಯಸ್ಸಿನಲ್ಲಿ (| 
ಯಾರೂ ಪ್ರೇರಣೆ ನೀಡಿರಲಿಲ್ಲ ಹೀಗಾಗಿ : 
ನಾನು ತುಂಬಾ ನಷ್ಟವನ್ನು ಅನುಭವಿಸ: 
ಬೇಕಾಯಿತು. ನಾನೀಗ ಸೋತುಹೋಗಿ 
ದ್ದೇನೆ, ನನ್ನಿಂದ ಏನೂ ಸಾಧ್ಯವಾಗಲಿ ಬೆ 4 
ನಿನಗೆ ನನ್ನ ಆಶೀರ್ವಾದವಿದೆ. ನೀನು: 
ಖಂಡಿತಾ ಗೆಲ್ಲುವೆ. ಏನ ನ್ಲಾದ ರೂ 
ಸಾಧಿಸುವೆ!' ಮಂಗಳ್‌ 


py [ 
ಮ್‌ ( 
1 | 


[ಎರೆಡು ಹೆಣ್ಣು ಒಂದು ಗಂಡು 


| ಅಟಲ್‌ ದಾರವರನ್ನು ಮತ್ತೆ ಹುರಿದುಂಬಿ 
| ಸಿದ್ದರು 
| ಕ್ರಮೆ(ಣ, ಕುಂತಿಯ ಮನೆಗೆ ಅಟಲ್‌ 
| ದಾ ಬಂದು-ಹೋಗುವುದು ಪ್ರಾರಂಭ 
| ವಾಯಿತು. ಅಟಲ್‌ದಾ, ತಮಗೇ ಅರಿವಿಲ್ಲ 
! ದಂತೆ ಅದ್ಯಾವುದೋ ಆಕರ್ಷಣೆಗೆ ಬಲಿ 
ಯಾಗುತ್ತಾ ಹೋದರು. 
| ಅಟಲ್‌ದಾರವರು ಮಂಗಳ" ಸರ್ಕಾರ 
ರಿಗೆ ತಮ್ಮ ಆಸೆ-ಆಕಾಂಕ್ಷೆಗಳನ್ನು ಹೇಳು 
ತ್ತಿದ್ದರು. ಮಾತನಾಡಲು ಓರ್ವ ಯೋಗ್ಯ 
' ವ್ಯಕ್ತಿ ಸಿಕ್ಕಿದ್ದ ಕ್ರೈ ಮಂಗಳ ಸರ್ಕಾರ್‌ 
ಕೂಡಾ ಖುಷಿಯಾಗಿ ದ್ದ ರು. ಅವರೆ 
ಜೀವನವೂ ತುಂಬಾ ವಿಚಿತ್ರವಾಗಿತ್ತು. 
ಅದೊಂದು ದಿನ ಅಟಲ್‌ ದಾರವರಿಗೆ 
ಮಂಗಳ” ಸರ್ಕಾರ್‌ ಹೇಳಿದರು 
“ವಾರಿಸಾಲ"ನಲ್ಲಿ ಬ್ರಿಟಷ್‌ ಅಧಿಕಾರಿಯ 
ಕೈಲಿನ ಮೇಲೆ ಬಾಂಬ್‌ ಬಿದ್ದ ವಿಷಯ 
ಫಿನಗೆ ಗೊತ್ತಿರಬೇಕು. ಆ ಕಾಂಡದಿಂದಾಗಿ 
ಅನೇಕ ಜನರನ್ನು ಬಂಧಿಸಲಾಯಿತು. 
ಆದರೆ, ನಿಜವಾದ ವ್ಯಕ್ತಿಯನ್ನು ಪೋಲಿಸರು 
ಬಂಧಿಸಲಾಗಲಿಲ್ಲ. ಅವನನ್ನು ಇದುವರೆಗೂ 
ಪತ್ರೆ ಮಾಡಲು ಪೋಲೀಸರಿಂದ ಸಾಧ್ಯ 
ವಾಗಿಲ್ಲ. ಅವನ ಹೆಸರಿಗೆ ಇವತ್ತಿಗೂ 
ವಾರೆಂಟ್‌ ಇಡದೆ.” 
“ಅವನು ಯಾರಾಗಿದ್ದ?” ಅಟಲ್‌ ದಾ 
ಅವರಿಗೆ ಕುತೂಹಲವುಂಟಾಯಿತಶು. 

ಕ “ಇನ್ನೊಂದು ವಿಷಯ. ನನ್ನ ನಿಜವಾದ 
ಹೆಸರು ಮಂಗಳ್‌ ಸರ್ಕಾರ್‌ ಅಲ್ಲ. ನನ್ನ 
ನಿಜವಾದ ಹೆಸರು ಕುಂತಿಗೂ ಗೊತ್ತಿಲ್ಲ.” 
 ಆಟಲ್‌ ದಾ ದಂಗಾದರು. 

"ಮತ್ತೆ ನಿಮ್ಮ ನಿಜನಾಮುಧೇಯ 
ನೇನು?” 


a4 


“ನನ್ನ ಹೆಸರು ಬ್ರೋಜೆನ್‌” 

“ನೀವೇನಾ ಚ್ರೋಜೆನ್‌ !” ಅಟಲ್‌ ದಾ 
ತುಂಬಾ ಚೆರಗಾದರು. 

“ಹೌದು” 

"ನಿಮಗಾಗಿಯೇ! ಪೋಲೀಸಿನವರು 
೧೦ ಸಾವಿರ ರೂಗಳನ್ನು ಘೋಷಿಸಿದ್ದು [ 

“ಹೌದು. ಇವತ್ತಿಗೂ ಯಾರಿಗೂ 
ಬೊ ೨ (ಜೆನನನ್ನು ಹಿಡಿದು ಕೊಡಲು ಸಾಧ್ಯ 
ವಾಗಿಲ್ಲ. ಬೊ ೨ (ಜೆನ್‌ ಬದುಕಿದ್ದಾ ನೋ 
ಇಲ್ಲವೋ, ಬದುಕಿದ್ದರೂ ಅನನು ಯಾವ 
ಪರಿಸ್ಥಿತಿಯಲ್ಲಿ, ಎಲ್ಲಿದ್ದಾ ನೆಂಬುದು 
ಯಾರಿಗೂ ಗೊತ್ತಿಲ್ಲ. ಬ್ರೋಜೆನ್‌ ಭಾರತ 
ಬಿಟ್ಟು ಹೋಗಿದ್ದಾ ನೆಂದೇ ಎಲ್ಲರೂ ಭಾವಿಸಿ 
ದ್ದಾರೆ. ಆದರೆ, ಇವತ್ತು, ಈಗ್ಯ ನಿನಗೆ 
ಮೊದಲ ಬಾರಿಗೆ ನಾನು ನನ್ನ ಈ ವಾಸ್ತ 
ವಿಕತೆಯನ್ನು ಹೇಳುತ್ತಿ ದ್ದೆ ನೆ...ನೀನು 
ಮಾತ್ರ, ಈ ಹಿಂದಿನಂತೆಯೇ ನನ್ನನ್ನು 
ಮಂಗಳ" ಸರ್ಕಾರ" ಎಂದು ತಿಳಿ. ನನ್ನ ನ್ನ್ನು 
ಓರ್ವ ವೃದ್ಧ ರೋಗಿ ಎಂದೇ ತಿಳಿ. ನನ್ನ 
ಆರೋಗ್ಯ ಹದಗೆಟ್ಟ ದ್ದೆ ರಿಂದಾಗಿಯೇ ನೌಕರಿ 
ತ್ಯಜಿಸಿ ಈಗ ದಿನಗಳನ್ನು ಹೇಗೋ ಕಳೆಯು 
ತ್ತಿದ್ದ ನೆ. ನಾನು ಓಡಿ ಹೋಗಿದ್ದರೂ 
ಚೆನ್ನಾಗಿತ್ತು. ಏನಾದರೂ ಸಾಧಿಸಬಹು 
ದಿತ್ತು. ಆರೋಗ್ಯವೂ ಇಷ್ಟು ಹದಗೆಡುತ್ತಿರ 
ಲಿಲ್ಲ.? 

“ನೀವು ಬೇಕೆ ದೇಶಕ್ಕೆ ಯಾಕೆ ಹೋಗ 
ಲಿಲ್ಲ?” 

“ನನ್ನ್ನ ಮೇಲೆ ಒಂದು ದೊಡ್ಡ ಹೊರೆ 
ಇತ್ತು.” 

“ಅದೇನದು?” 

“ಅಲ್ಲಿ ನಿಂತಿದ್ದಾಳಲ್ಲ ಆ ಕುಂತಿಯಿಂದಾ 
ಗಿಯೇ ನಾನಿಲ್ಲಿರಬೇಕಾಯಿತು, “ 


೬೮ 


“ನಿಮ್ಮ ಮಗಳಿಂದಾಗಿಯೇೇ?” 


“ಜನ ಅವಳನ್ನು ನನ್ನ ಮಗಳೆಂದು 
ತಿಳಿದಿದ್ದಾ ಕೆ. ಕುಂತಿಯೂ ನನ್ನನ್ನು ತನ್ನ 
ಶಂದೆಯೆಂದು ತಿಳಿದುಕೊಂಡಿದ್ದಾ ಳೆ.” 
ಮಂಗಳ" ಸರ್ಕಾರ್‌ ಗಂಭೀರರಾದರು. 

“ನೀವು ಅನಳ ತಂದೆ ಅಲಾ 8 2 

“ಅಲ್ಲ.” 

ಇಪ್ಪತ್ತನೇ ಶತ ಮಾನ ದ ಆರಂಭದ 
ಬಂಗಾಳ.,,,.ಮೆಲ್ಲ-ಮೆಲ್ಲನೆ ಕ್ರಾಂತಿಯ ಅಲೆ 
ಗಳು ತಲೆಯೆತ್ತುತ್ತಿದ್ದೆವು. ಜಗತ್ತಿನಲ್ಲಿ, 
ಜನಸಾಮಾನ್ಯರ ಮೇಲೆ ಎಲ್ಲಲ್ಲಿ ದಬ್ಬಾಳಿಕೆ 
ಯಾಗಿಜೆಯೋ, ಕ್ರಾಂತಿಯೂ ಅಲ್ಲಿಂದಲೇ 
ಹುಟ್ಟಿದೆ. ಮಧ್ಯಮ ವರ್ಗದ ಜನಗಳೇ 
ಕ್ರಾಂತಿಯ ಧ್ವಜವನ್ನು ಹಾರಿಸಿದ್ದಾರೆ. 
ಮಂಗಳ ಸರ್ಕಾರ್‌ ಕೂಡ ಈ ಮಧ್ಯಮ 
ವರ್ಗದ ಪ್ರತಿನಿಧಿಯಾಗಿದ್ದರು. ಅವರು, 
ಆಗ ಅನುಭನಿಸಿದ ತಮ್ಮ ವೇದನೆಯನ್ನು 
ಅಟಲ್‌ ದಾರವರಿಗೆ ಆಗಾಗ್ಗೆ ಮನವರಿಕೆ 
ಮಾಡಿಕೊಡುತ್ತಿದ್ದರು. 

೧೯೦೨ ರಲ್ಲಿ ಜೋರ್‌ವಾರ್‌ ಕೊನೆ 
ಗೊಂಡಿತ್ತು. ರಸ್ಯಾ ಮತ್ತು ಜಪಾನ್‌ 
ಮಧ್ಯೆ ಮತ್ತೊಂಡು ಯುದ್ಧಕ್ಕಾಗಿ ಸಿದ್ಧತೆ 
ಗಳು ನಡೆಯುತ್ತಿತ್ತು. ಇದೇ ಸಮಯಕ್ಕೆ 
ಭಾರತದಲ್ಲಿ ಗುಪ್ತ -ಸಭೆಗಳನ್ನು ನಡೆಸಲು 
ತೀರ್ಮಾನಿಸಲಾಯಿತು. ಇದರ ಹಿಂದಿ 
ಸಿಸ್ವರ್‌ ನಿವೇದಿತಾಳ ವಿಶೇಷ ಪ್ರೇರಣೆ 
ಇತ್ತು. 

ಅಟಲ್‌ ದಾ, ಪ್ರಥಮ ಬಾರಿಗೆ ಕ್ರಾಂತಿ 
ಕಾರಿಯೊಬ್ಬರ ಬಾಯಿಂದ ಅಂದಿನ ಇತಿ 
ಹಾಸವನ್ನು ಕೇಳಿದ್ದ ರು. 


“ನಿಮಗೆ ಭಯವಾಗುತ್ತಿರಲಿಲ್ಲವೆ?” 


ಒಮ್ಮೊಮ್ಮೆ 


“ಯಾತಕ್ಕೆ? ಯಾರಿಗೆ ಹೆದಕೋಡು? 


ಯಾಕೆ ಹೆದರೋಡು? ಕ್ರಾಂತಿಕಾರಿಗಳು 
ಹೆದರಿಕೊಂಡಕೆ ಅವರು ಸತ್ತಂತೆಯೇ, 
ಸನ್ನ ಮಿತ್ರ ಸಕ್ಕೇನ್‌ ಅಂತ ಒ ), 
ಇದ್ದ. ನೀನು ಅನನ ಹೆಸರನ್ನು ಕೇಳಿರ 
ಬೇಕಲ್ಲ?” 
“ಹೊಂ, ಕೇಳಿದ್ದೇನೆ.” 
“ನಾವಿಬ್ಬರೂ ಮೆದಿೀನಿೀೀಪುರ ದ 
ಮಿಯಾಂ ಬಜಾರಿನೆ ಅಖಾಡದಲ್ಲಿ ಕುಸ್ತಿ 
ಕಲಿಯುತ್ತಿದ್ದ ವು. ಇಬ್ಬರೂ ಒಟ್ಟಿಗೆ ಶನಥೆ 
ಕೈಗೊಂಡಿದ್ದೆ ವು. ನಮ್ಮಿಬ್ಬರ ಮಾ | 
ಮತ್ತು ಧ್ಯೇಯ ಒಂದೇ ಆಗಿತ್ತು. 
ಹೀಗಾಗಿ, ಸತೈೇನನನ್ನು ಬಂಧಿಸಿದಾಗ 
ಅವನು ಮಾಡಿದ ಕೆಲಸವನ್ನು ನಾನ; 
ಮಾಡಬೇಕೆಂದು ಯೋಚಿಸಿ ಓಡಿ ಹೋದ. 
ಆದರೆ, ಅವನು ಗೆದ್ದ. ನಾನು ಸೋತೆ” 
ಹೀಗೆ ನಿತ್ಯ ಅಟಲ್‌ ದಾ ಮಂಗಳ್‌ 
ಸರ್ಕಾರ್‌ರವರ ಮನೆಯಲ್ಲಿ ಕ್ರಾಂತಿಕಾರಿಗ 
ಬಗ್ಗೆ ವಿಷಯ ತಿಳಿದುಕೊಳ್ಳುತ್ತಿದ್ದರು. 
ಅರ್ಧ ರಾತ್ರಿಯು ಆಗು 
ತ್ಕಿತ್ತು. ಈಚೆಗೆ, ಕುಂತಿ ಫ್ರಾಕ್‌ ಬಿಟ್ಟು 
ಸೀರೆ ಉಡಲಾರಂಭಿಸಿದ್ದ ಳು ತೆ ಬ್‌ನ 
ಸದಸ್ಯರಿಗೆ ಅಟಲ್‌ “ದಾರವರ ಚಿ | 
ದುರ್ಲಭವಾಯಿತು. ಅಟಲ್‌ ದ್ಯಾ 
ಮನೆಗೂ ಸರಿಯಾಗಿ ಹೋಗುತ್ತಿರಲಿಲ್ಲ. 
ತಮ್ಮ ತಂದೆಯ ಪ್ರಶ್ನೆಗಳಿಗೂ ಅಟಲ್‌ 1 
ದಾ ಉತ್ತರಿಸುತ್ತಿರಲಿಲ್ಲ. ಅವರು, ತಮಗೆ" 
ಸರಿ ಕಂಡಿದ್ದನ್ನು ಮಾಡಿಯೇ ತೀರ ಸ 4 
ತ್ತಿದ್ದರು. ತನ್ನ 'ಬಳಿತು-ಕೆಡಕುಗಳ ಬಗ್ಗೆ 
ಅವನಿಗೆ ಹೆಚ್ಚಿ ನ ಅರಿನಿಜೆಯೆಂದುಕೊಂಡಿದ್ದ 
ತಂದೆಯೂ ''ಿವನಿಗೆ ಯಾವ ಬುದ್ಧಿಃ ಡೆ 
ನನ್ನುಹೇಳುತ್ತಿರಲಿಲ್ಲ. & 


, 


' ಎರಡು ಹೆಣ್ನು ಒಂದು ಗಂಡು 


ಕಡೆಗೆ ಮಗನಿಗೆ ನುದುನಿ ಮಾಡಿ 
ಬಿಟ್ಟಕ್ಕೆ ಅನನು ಬೇಗನೇ ಮನೆಗೆ ಬರು 
ತ್ರಾನೆಂದು ಆಶುಬಾಬುಗಳು ಯೋಚಿಸ 
ಲಾರಂಭಿಸಿದರು. ಮಿತ್ರರೂ ಅಟಲ್‌ ದಾ 
ಕವರ ಮದುವೆಗೆ ಒತ್ತಾಯಿಸಿದರು, 
ಸರಿ, ಆಶುಬಾಬುಗಳು, ಕೂಡಲೇ ಅಟಲ್‌ 
ದಾರವರಿಗೆ ಹೆಣ್ಣು ಹುಡುಕಲಾರಂಭಿಸಿ 


"ದರು. 


ಅದೆಷ್ಟೋ ಹೆಣ್ಣು ಗಳನ್ನು ನೋಡಿದ 
ಮೇಟಿ ಕಡೆಗೆ ತಿ ವ ರಿಗೆ pS 
ದೇವಿಯೇ ತಮ್ಮ ಸೊಸೆಯಾಗಲು 
ಯೋಗ್ಯಳು ಎಂದು ಕಂಡಿತು. ಆಶುಬಾಬು 
ಗಳ ಸ್ಟೇಹಿತರೂ ಹೇಳಿದರು, “ನಿಮಗೆ 
ಒಳ್ಳೇ ಸಂಬಂಧ ಸಿಕ್ಕಿದೆ. ಮದುವೆ ಮಾಡಿ 
ಬಿಡಿ. ಬೀಗರೂ ಶ್ರೀಮಂತರು. 
ಹುಡುಗನಿಗೂ ಒಂದು ಬಲ ಸಿಕ್ಕಿ ದಂತಾಗು 
ತ್ತದೆ. ಶ್ರಿ (ಮಂತರ ಮಗಳು-ಅದೂ 
ಒಬ ಳೇ ಮಗಳು. ಯಾವುದ ಕ್ಳೂ 
ಯೋಚನೆಮಾಡಜೇಕಾಗಿಲ್ಲ.” 

ಈ ಕಡೆ ಆಶುಬಾಬಾರವರು ಅಟಲ್‌ 
ದಾರವರ ವಿವಾಹದ ಸಿದ್ಧತೆಯಲ್ಲಿದ್ದಕೆ, 
ಆ ಕಡೆ ಅಟಲ್‌ ದಾರವರು ಇನ್ನೊಂದು 
ಜಗತಿ, ನಲ್ಲಿ ವಿಹರಿಸುತ್ತಿ ದ್ದರು. ಅಟಲ್‌ 
ದಾರವರಿಗೆ ಒಂದು ಹೊಸ ಸ್ಫೂರ್ತಿ 
ಸಿಕ್ಕಿತ್ತು. ಎಲ್ಲರಂತೆ ತಾವೂ ಬದುಕುವುದ 
ರಿಂದ ಉಪಯೋಗವೇನು? 

ಮಂಗಳೆ ಸರ್ಕಾರ" ಅಟಲ್‌ ದಾರವ 
ರಿಗೆ ಹೇಳಿದ್ದ ರು__ಮದಿನೀಪುರದ ವೀಯಾಂ 
ಬಜಾರಿನ ಬಳಿ ಒಂದು ಮುರುಕು ಮಸೆ 


"ಯಲ್ಲಿ ನಮ್ಮ ಗುಪ್ತ ಕೇಂದ್ರವಿತ್ತು. ಅಲ್ಲಿ 
ಕಾಳಿಕಾ-ದೇವಿಯ ವಿಗ್ರ ಹವನ್ನು ಪ್ರಕಿಷ್ಠಾನಿ 
`ಸಿದ್ದೆ ವು. ನಾನೆಲ್ಲಾ ಅಲ್ಲೇ ಭೇಟಿಯಾಗು 


ನಿಮ್ಮ 


೬೯ 


ತ್ರಿದ್ದೆವು...ಖ ದಿ «ರಾ ಮನ್‌", ಶಚೆನ", 
ನಿರಾಪದ ರಾಯ್‌ ಮತ್ತು ಸತ್ಯೇನ" 
ಬೆಂಕಿಯ ಚೆಂಡಿನಂತಿದ್ದ ರು. ಸತ್ಕೇನನ 
ಅಣ್ಣನ ಬಳಿ ಎರಡು ನಳಿಗೆಯ ಒಂದು 
ಬಂದೂಕಿತ್ತು. ಸತ್ಯೇನ ಅದರ ಲೈಸೆನ್ಸ್‌ 
ಇಲ್ಲದೆ ಉಪಯೋಗಿಸಿದ್ದ. ಒಂದು ದಿನ 
ಸತೈೇನನಿಗೆ ಪೋಲೀಸರ ಬಗ್ಗೆ ಅನುಮಾನ 
ವುಂಬಾಯಿತು. 

“ನೋಡು ಬ್ರೋಜೆನ”, ಒಂದು ವೇಳೆ 
ಪೊಲೀಸರು ನನ್ನನ್ನು 'ಹಿಡಿದಕ್ಕೆ 
ನೀನೊಂದು ಕೆಲಸ ಮಾಡಬೇಕು.?ಸತ್ಯೇನ್‌ 
ಬ್ರೋಜೆನ್‌ನನ್ನೇೇ ನೋಡಿದ. 

“ಏನದು ಹೇಳು!” 

“ನಾನು ಸತ್ತರೆ ಯಾರಿಗೂ rp 
ಆದರೆ ಒಂದು ಜೀವಕ್ಕೆ ಮಾತ್ರ.. | 

“ಯಾರದು? `ನ ಜಾ ೧ ನಾಥ್‌ 
ರಿಗಾ?* 

"ಇಲ್ಲ, ಅವರ ಬಗ್ಗೆ ನಾನು ಹೇಳ್ಲಿಲ್ಲ.” 

“ಮತ್ತೆ ಯಾರು?” 

“ಅವಳು ನನಗೂ ಏನೂ ಆಗಬೇಕಾಗಿಲ್ಲ. 
ಅವಳ ಬಗ್ಗೆ ನನ್ನ ನ್ನೆಂದೂ ನೀನು ವಿಚಾರಿ 
ಸಲೂ ಬೇಡ. ಆದರೆ ಒಂದು ವಿಷಯ 
ಮಾತ್ರ ಮರೆಯಬೇಡ. ನನ್ನ ಹಾಗೆ ಅವ 
ಳಿಗೂ ಯಾರೂ ಇಲ್ಲ. ಆ ಮಗುವಿನ 
ಜವಾಬ್ದಾರಿಯನ್ನು ಇಲ್ಲಿಯವರಿಗೆ ನಾನೇ 
ಹೊತ್ತಿ ದ್ದೇನೆ. ಒಂದು ವೇಳೆ ನಾನು ಸಿಕ್ಕಿ 
ಬಿದ್ದರೆ ಆ ಮಗುವಿನ ಗತಿಯೇನು, ಎಂದೂ 
ನಾನೀಗ ಯೋಟಚಿಸುತಿ,ರುನೆ.” 

Uy ಬಗ್ಗೆ ನೀನೇನೂ ಯೋಚಿಸಬೇಡ. 
ಆ ಜವಾಬ್ದಾರಿ ನನಗಿರಲಿ.” 

ಟ್ರ ಬಗ್ಗೆ ನಾನು ಯಾರಿಗೂ ಏನೂ 
ಹೇಳಲ್ಲ ಅಂತ ಪ ಪ್ರಮಾಣ ಮಾಡಿ ಹೇಳು.*- 


&೦ 


“ಆಗಲಿ; ನಾನು ಯಾರಿಗೂ ಹೇಳು 


ವುದಿಲ್ಲ.” 

“ನಾನು ಜೈಲಿನಿಂದ ಮರಳಿ ಬಂದ 
ಮೇಲೆ ಮತ್ತೆ ಆ ಜವಾಬ್ದಾರಿಯನ್ನು 
ನಾನೇ ವಹಿಸಿಕೊಳ್ಳುವೆ. ಆಗಲೇ, ಆ ಮಗು 
ಯಾರದ್ದು » ನಾನೇಕೆ ನಿನಗೆ ಈ ಭಾರವನ್ನು 
ಹೊರಿಸಿದ್ದೆ ಅಂತ ಹೇಳ್ತೀನಿ.” 

ಆ ಮಗುವಿಗೂ, ಸತ್ಕೇನನಿಗೂ ಏನು 
ಸಂಬಂಧವಿತ್ತೆಂದು ನಾನೆಂದೂ ಅವನನನ್ನು 
ಪ್ರಶ್ನಿಸಲಿಲ್ಲ. ಸತ್ಯೇನ”, ಇಂಥಾ ಅನಾಥ 
ರಿಗೆ ಸಹಾಯ ಮಾಡುವ ವಿಷಯ ನನಗೆ 
ತಿಳಿದಿತ್ತು. ಮದಿನೀಪುರಕ್ಕೆ ಸೋಲೀಸರು 
ಬಂದು ಸತೈೇನನನ್ನು ಹಿಡಿದುಕೊಂಡು 
ಹೋದಾಗ ಅಲ್ಲಿಯ ಜನರಿಗೆ ತುಂಬಾ 
ಆಶ್ಚರ್ಯವಾಯಿತು. ನಾನು ಆಗಲೆ 
ಅಲ್ಲಿಂದ ಪೋಲೀಸರ ಕಣ್ಣು ತಪ್ಪಿಸಿ 
ಪಲಾಯನ ಗೈದಿದ್ದೆ ಕ 

ಆದರೆ, ಅದೊಂದು ದಿನ ಮತ್ತೆ ಮದಿನೀ 
ಪುರಕ್ಕೆ ಮರಳಿ ಬಂದಾಗ ಒಂದು ಘಟನೆ 
ನಡೆಯಿತು. ಅಂದು ಮುಂಜಾನೆ ಮನೆ 
ಯಿಂದ ಹೊರಟಿಡ್ಲಿ. ಕತ್ತಲು ಇನ್ನೂ 
ಇತ್ತು. ಬಜಾರಿನ ತಿರುವಿನಲ್ಲಿ ನನ್ನೆದುರು 
ಓರ್ವ ವ್ಯಕ್ತಿ ಬಂದು ನಿಂತ, ಅನನ ಪಕ್ಕ 
ದಲ್ಲಿ ಓರ್ವ ಚಿಕ್ಕ ಬಾಲಕಿ ನಿಂತಿದ್ದಳು. 

“ಯಾರು ಸ ಮನಸ್ಸಿನಲ್ಲಿ ಭಯ 
ವಾದರೂ ಧೈರ್ಯ ವಹಿಸಿ ಪ್ರ ಳ್ಳ ಸಿಜಿ. 

“ನಿಮಗೆ ನನ್ನ ಗು ಕು ತು ಸಿಗಲ್ಲ. 
ನನ್ನನ್ನು ಸತ್ಯೇರ್‌ ಕಳುಹಿಸಿದ್ದಾರೆ. ಶಿ 

“ಸತ್ಯೇನ ಚಿ 

ನಾನು ವಿಚಲಿತಗೊಂಡೆ. ನಾನು 
ಸತ್ಯೇನ”ನೆದುರು ಮಾಡಿದ ಪ್ರತಿಜ್ಞೆ ಯನ್ನು 
ಮರೆತುಬಟ್ಟಿ. ಈ ವ್ಯಕ್ತಿ ಪೋಲೀಸ್‌ 


ಪುಸ್ತಕ ಪ್ರ 


ವಿಭಾಗಕ್ಕೆ ಸೇರಿದವನಾಗಿದ್ದು, ನನ್ನನ್ನು 
ಇಂ ನೋಡುತಿ, ದ್ದಾ ಕೆ ಎನ್ಸ್ಟಿ ಸತು. 
ವಾಸ್ತವವಾಗಿ, ಪೋಲೀಸರು ಸ ಸತ್ಯೇನನನ್ನು ಸ 
ಬಂಧಿಸಿದ ಕಾರಣ ನನಗೂ ತಿಳಿದಿರಲಿಲ್ಲ, 
ಅದು ಅಷ್ಟು ಆಕಸ್ಮಿಕವಾಗಿತ್ತು. 
“ಸತ್ಯೇನರು ನಿಮಗೆ ಒಬ್ಬ | 
ಬಾಲಕಿಯ ಭಾರವನ್ನು ಹೊರಲು ತಿಳಿಸಿದ್ದ 
ರಲ್ಲ?” ಆ ವ್ಯಕ್ತಿಗೆ ಬಹುಶಃ ನನ್ನ 
ಪರಿಸ್ಥಿತಿಯ ಅರಿವಾಯಿತು. | 
“ಹೌದೌದು, ಸತೆ ನ್‌ ನನಗೆ ಹೇಳಿದ್ದ. » 4 
“ಅವಳೇ ಈ ಹುಡುಗಿ.” 
ಹುಡುಗಿ, ಕೊಳಕು ಫ್ರಾಕ್‌ ಹಾಕಿ 
ಕೊಂಡಿದ್ದಳು. ನಮ್ಮ ಮಾತು ಮ 
ಅರ್ಥವಾಗುತ್ತಿರಲಿಲ್ಲ. ಅವಳು ಈ ಹಿಂದಿ ' 
ನಂತೆಯೇಆವ ವ್ಯಕ್ತಿಯ ಕೈ ಹಡಿದು ಮೌಶಿ ¢ 
ಯಾಗಿ ನಿಂತಿದ್ದ ಚೂ ತತ್ತ ಚಿಂತಾಕಾ ತ 
ನಾದೆ. ಬೆಳಗಾದರೆ, ನಮ್ಮ kee | 
ಕೆಲವರು ಹಿಡಿದುಬಿಡುತ್ತಾ ಕ 
“ಸರಿ, ನಾನಿನ್ನು ಬರ್ತೀನಿ.” j 
ನಾನು eR ವುದಕ್ಕೂ 
ಮೊದಲೇ ಆ ವ್ಯಕ್ತಿ ಆ ಹುಡುಗಿಯನ್ನು | 
ಅಲ್ಲೇ ಬಿಟ್ಟು ಹೊರಟು ಹೋದ. ನಾನು 4 
ನೊತುತ್ತಾ: ನಿಂತು ಬಿಟ್ಟಿ. ಆ ಹುಡು | 
ಗಿಯೂ ವಿಚಿತ್ರವಾ ಗಿದ್ದ ಳು. ಅವಳು ' 1 
ತನ್ನ ನ್ನು ಬಿಟ್ಟು ಹೋದ... ಆ ವ್ಯಕ್ತಿ ಯ 
ಕಡೆಗೆ "ಡೆ, ನನ್ನನ್ನೆ" ನೋಡು . 
ತ್ರಿದ್ದಳು. | 
ಯೋಚಿಸಲು ಸಮಯವನಿರಲಲ್ಲ. ಕೈಲು" 
ಬರುವ ನೇಳೆಯಾಗಿತ್ತು. ನಾನು ಅವರ ಕೆ 
ಹಿಡಿದು ರೈಲು ನಿಲ್ದಾ ದೆಡೆಗೆ ವೇಗವಾಗಿ || 
ಹೆಜ್ಜೆ ಹಾಕಿದೆ. ಆ ಹುಡುಗಿಯೂ ನಿರ್ವಿ 
ಕಾರತೆಯಿಂದ ನನ್ನೊಂದಿಗೆ ಬರಳಾರಂಭಿ. | 


ಸಿದಳು, 


ಎರಡು ಹೆಣ್ಣು ಒಂದು ಗಂಡು 


ಸತ್ಕೇನನಿಗೆ ಮಾತು ಕೊಟ್ಟ 
ಪ್ರಕಾರ, ಅವಳ ಭಾರವ ನ್ನು ನಾನು 
ಹೊರಲೇಬೇಕಿತ್ತು. ಅಂದು, ಹೇಗೋ 
ಕಲ್ಪತ್ತೆಗೆ ಬಂದೆ. ಅಂದಿನಿಂದಲೇ ನಾನು 
ಮಂಗಳ” ಸರ್ಕಾರ್‌ ಆಜಿ. ನನ್ನ ದೃಷ್ಟಿ 
ಯಲ್ಲಿಯೇ ನಾನು ಅವರಿಚಿತನಾಗಿಬಿಟ್ಟೆ. 
ನಾನೀಗ ಕುಂತಿಯ ತಂದೆಯಾಜಿ.” 

ಹೊರಗೆ ಧಾರಾಕಾರವಾಗಿ ಮಳೆ ಬೀಳು 
ತ್ತಿತ್ತು. ಬ್ರೋಜೆನ್‌ರವರಿಗೆ ಮಧ್ಯರಾತಿ 
ಯಾಗಿದ್ದೂ ತಿಳಿಯಲಿಲ್ಲ. ಅಟಲ್‌ ದಾ 
ರವರು ಕಿಟಕಿಯ ಹೊರಗೆ ಇಣಕಿ, “ಆದ್ರೆ, 
ಕುಂತಿಗೆ ಈ ವಿಷಯಗಳು ತಿಳಿದಿದೆಯೇ?” 
ಎಂದು ಪ್ರಶ್ನಿಸಿದರು. 


“ಇಲ್ಲ, ಸತ್ಯೇನ ಈ ವಿಷಯಗಳನ್ನು 


ಕಿ 
ಹೇಳಬಾರದೆಂದು ತಿಳಿಸಿದ್ದ. ನಾನೂ, 
ಕುಂತಿಯ ಜವಾಬ್ದಾ ರಿಯನ್ನ ಷೆ ಸ ಹೊರುವೆ 


ನೆಂದು ಮಾತು ಕೊಟ್ಟ ದ್ರೆ.” 

“ನಿಮ್ಮ ಯ ಬ್ರೋಜೆನ್‌ 
ಎಂಬುದು “ಕಂತಿಗೆ ಗೊತ್ತಾ, ?” 

«ಇಲ್ಲ. ಅವಳಿಗೇನೂ ಗೊತ್ತಿಲ್ಲ. ಈಗ 
ನಿನಗೆ ಮಾತ್ರ ಹೇಳುತ್ತಿದ್ದೇನೆ. ನನ್ನ ಬಗ್ಗೆ 
ಈ ಹಿಂದೆ ಇನ್ನು ಇಬ್ಬರಿಗೆ ತಿಳಿದಿತ್ತು. 
ಆದರೆ ಈಗ ಅವರಿಬ್ಬ ರೂ ಈ ಜಗತ್ತಿನಲ್ಲಿ 
ಇಲ್ಲ-ಒಬ್ಬ ಸತ್ತು ಹೊ "ಗಿದ್ದಾ ನೆ, 
ಇ 'ಕ್ನೊ ಬ್ಬ ನಿ ಗೆ ಗಲ್ಲುಶಿಕ್ಷೆಯಾಗಿದೆ. ೪ 
ಮಂಗಳ” ಸರ್ಕಾರ್‌ ಸ್ವಲ್ಪ ತಡೆದು ಹೇಳಿ 
ದರು, “ನಾನೂ ಬಹತ ನಿನಗೆ ಇದ 
ನ್ಲೆಲ್ಲಾ ಹೇಳುತ್ತಿರಲಿಲ್ಲ. ಆದಕ್ಕೆ, ನಾನು 
we ದಿನಗಳಿಂದ ನಿನ್ನ ನ್ನಿ ಗಮನಿಸು 
ತ್ರಿದ್ದೆ (ೆ....ನಿನ್ನಲ್ಲಿ ನನ್ನ “ನ್ನ ಕಂಡಿರುನೆ. 
ನೀನು ಏನನ್ನ ದರೂ 'ಾಧಿಸಬಲ್ಲೆ, 
ಅಟಲ್‌ |! ಖಂಡಿತಾ ಸಾಧಿಸಬಲ್ಲೆ. ಇನ್ನು 


40 


ನನ್ನ ದಿನಗಳು ಮುಗಿದವು. ನಾನಿನ್ನು 
ಹೆಚ್ಚು ದಿನ ಬದುಕಲಾರೆ. ನನ್ನಿಂದಂತೂ 
ಏನೂ ಸಾಧ್ಯವಾಗಲಿಲ್ಲ. ನನ್ನ ಬಾಲ್ಯದ 
ಹೆಸರನ್ನಿ ನಾನು ಹೇಳುವಂತಿಲ್ಲ. ನಾನೀಗ 
ಸೋತಶುಬಿಟ್ಟಿದ್ದ ನೈ ಅಟಲ್‌ ! ಆದರೆ, 
ಸತ್ಯೇನನಿಗೆ ಕೊಟ್ಟ ಮಾತನ್ನು ಮಾತ್ರ 
ಮನಃಪೂರ್ವಕವಾಗಿ ನಡೆಸಿಕೊಂಡು ಬಂದಿ 
ದ್ದೇನೆ, ಇದೊಂದು ಮಾತ್ರ ನನಗೆ ಖುಸಿ 
ಕೊಡುವ ವಿಷಯವಾಗಿದೆ.” 

“ಈಗ ನೀವು ಯಾವ ಪರಿಚಯದಿಂದ 
ಬದುಕುತ್ತಿದ್ದ ರಿ ?” ಅಟಲ್‌ ದಾ ಎವೆಯಿ 
ಕೃದೆ ಮಂಗಳ" ಸರ್ಕಾರ್‌ರವರನ್ನು ಗಮಕಿ 
ಸುತ್ತಿದ್ದ ರು. 

“ನಾನು ಕಲ್ಲತ್ತೆಯ ಕಾರ್ಪೊರೇಷನ್‌ 
ನಲ್ಲಿ ಓರ್ವ ಗುಮಾಸ್ತ್ಮ-ಇದೊಂದೇ ನನ್ನ 
ಪರಿಚಯ.” ಸತ್ಯೇನ, ನನಗೆ ವಹಿಸಿದೆ 
ಭಾರದಿಂದಾಗಿ ನಾನು ಈ ನೌಕರಿ ಮಾಡ 
ಬೇಕಾಯಿತು.? 

“ಯಾಕೆ?” 

“ನಾನು ಕುಂತಿಯ ಒಳಿತನ್ನು ಬಯಸು 
ತ್ಮೇನೆ. ಕುಂತಿ ಮಾತ್ರವಲ್ಲ; ಜನರೂ 
ಕೂಡ, ಕುಂತಿ ನನ್ನ ಮಗಳೆಂದು ತಿಳಿದು 
ಕೊಳ್ಳಬೇಕೆಂದು ನಾನು ಬಯಸುತ್ತಿ ದ್ದೆ k 
ನಾನು ತುಂಬಾ ಕಷ ಕೈದ ದಿನಗಳನ್ನು ಎದು 
ರಿಸಿದ್ದೇನೆ... ಆ. ದಿನಗಳಲ್ಲಿ "ನಂಜೇ 
ಮಾತರವಂ"' ಉಚ್ಚರಿಸುವುದು ಅಪರಾಧ 
ವಾಗಿತ್ತು. ನಾವು ತುಂಬಾ ಕಕೋರರಾಗ 
ಬೇಕಾಗುತ್ತಿತ್ತು. ನಾವು ನಮ್ಮು ಸುಖ 
ಕಿಂತ ನಮ್ಮ ಚಾರಿತ ಕ್ಸ ಹೆಚ್ಚು 
ಗಮನಕೊಡುತ್ತಿದ್ದೆವು. “ಮಂಗಳ 
ಸರ್ಕಾರ್‌ ಸ್ವಲ್ಪ ತಡೆದು ಮತ್ತೆ ಹೇಳಿ 


ಣೌ 
ದರು. “ನನಗೆ ಕೆಲವು ಸಲ ಅನೇಕ ವಿಚಾರ 


೩.೨, 


ಗಳು ಕಾಡುತ್ತಿದ್ದವು-ಈ ಕುಂತಿ ಯಾರು? 
ಆವಳ ತಾಯಿ-ತಂದೆ ಯಾರು? ಕುಂತಿ 
ಯನ್ನು ನನ್ನ ಕೈಗೆ ಒಪ್ಪಿಸಿ ಹೋದ ಆ 
ವ್ಯಕ್ತಿ ಯಾರು? ಆದರೆ ನನ್ನ ವಿಚಾರ 
ಗಳು ಬಗೆಹರಿಯುತ್ತಿರಲಿಲ್ಲ. ಸತ್ಕೇನ್‌ 
ತಪ್ಪು ಹೆಜ್ಜೆ ಇಡಲಾರನೆಂಬ ವಿಶಾ ಎಸ 
ಮಾತ್ರ ನನಗಿತ್ತು. ಬಕು... ಸತ್ಯೇನನೂ 
ಯಾರಿಗೊ ಮಾತುಕೊಟ್ಟಿರಜೀಕು.... 
ಯಾರೋ, ತಮ್ಮ ಅನಾಥ ಮಗುವನ್ನು 
ಅವನ ವಶಕ್ಕೆ ಕೊಟ್ಟಿರಬೇಕು... ಸತ್ಯೇನ 
ನಿಗೆ ನನ್ನ ಬಗ್ಗೆ ನಂಬಿಕೆಯಿದ್ದಿದ್ದರಿಂದ ಈ 
ಮಗುವಿನ ಭಾರವನ್ನು ನನಗೊಪ್ಪಿಸಿ, 
ಅವನು ನಿಶ್ಚಿಂತೆಯಿಂದ ಗಲ್ಲುಗಂಭನೇರಿ 
ದ್ಹಾನೆ....ಹಾಂ, ಈಜಿಗೆ ನನ್ನ ಕೊನೆಯ 
ದಿನಗಳು ಸಮೀಪಿಸುತ್ತಿದೆ. ನನ್ನ 
ನಂತರ ಈ ಕುಂತಿಯನ್ನು ನೋಡಿಕೊಳ್ಳು 
ನವರು ಯಾರು? ಎಂಬ ಪ್ರಶ್ನೆ ಕಾಡು 
ತ್ರಿದೆ.” 

“ಅವಳ ಜವಾಬ್ದಾರಿಯನ್ನು ನಾನು 
ವಹಿಸಿಕೊಂಡರೆ ನಿಮ್ಮ ಅಭ್ಯಂತರವೇನಿಲ್ಲ, 
ತಾನೇ?” ಅಟಲ್‌ ದಾ ಅಕಸ್ಮಾತ್‌ 
ಪ್ರಶ್ಚಿಸಿಬಿಟ್ಟರು. 

“ಇದಕ್ಕಿಂತ ಹೆಚ್ಚು ಸಂತೋಷ ಇನ್ನೆ € 
ನಾಗಲು. ಸಾಧ್ಯ, ಆಟಲ್‌? ನೋಡು 
ನನಗೀಗ ಮುಕ್ತಿಯೇ ಸಿಕ್ಕಿದಂತಾಯಿತು. 
ಇನ್ನು `ನಾನು ನಿಶ್ಶಿಂತನಾದೆ. ನಾನಿನ್ನು 
ನೆಮ್ಮದಿಯಿಂದ ಉಸಿರಾಡುವೆ. ನಾನು 
ನಿನಗೆ ಸದಾ ಕೃತಜ್ಞ ನಾಗಿರುವೆ.? 

ಆದರೆ, ನಂತರ ಅಟಲ್‌ ದಾರವರಿಗೆ 
ಶಾವು ಅದೆಷ್ಟು ಸಮ ಸೈ ಯೆ ಭಾರೆ 
ವನ್ನು ಹೊತ್ತರು ಎಂಬುದನ್ನು ತಿಳಿಯೆ 
ದಾಡರು. 


_. ಪುಸ್ತಕ ಪ್ರಪಂಚ 


ಅದೊಂದು ದಿನ ಮಂಗಳ" ಸರ್ಕಾರ್‌ 
ರವರೆ ಆರೋಗ್ಯ ತುಂಬಾ ಹದಗೆಟ್ಟಿತು. 


ಅದು ಅವರ ಕಾಯಿಲೆಯ ಅಂತಿಮಘಟ್ಟಿ | 


ವಾಗಿತ್ತು. ಆ ಪರಿಸ್ಥಿ ತಿಯಲ್ಲಿಯೇ ಆಟಿಲ್‌ 
ದಾರವರೆ ವಿವಾಹ ನೆರವೇರಿತು. ರೋಗ 


ಗ್ರಸ್ತ ಮಂಗಳ ಸರ್ಕಾರ್‌ರವರ ಕಣ್ಣೆದುಕೀ ' 


ಅಟಲ್‌ ದಾ ಮತ್ತು ಕಂಂತಿದೇವಿಯ 
ಬದುಕಿನಲ್ಲಿ ಚರಮಾವಸ್ಥೆ ದುರ್ದಿನಗಳು 
ಮುತ್ತಿಬಂದವು. 

ಅಟಲ್‌ ದಾರವರಿಗೆ ತಮ್ಮ ತ್ಯಾಗದಲ್ಲಿ 
ನಂಬಿಕೆಯಿತ್ತು. ಅಲ್ಲದೆ ಕುಂತಿಗೂ ಕೂಡ 
ಅಟಲ್‌ ದಾ ಆದರ್ಶ ವ್ಯಕ್ತಿಯಾಗಿದ್ದರು. 


ಅವರ ಕೈಗೆ ತನ್ನನ್ನು ತಾನು ಒಪ್ಪಿಸಿ 
ಕೊಂಡು ಕುಂತಿಯೂ ಧವನೃತೆಯನ್ನ | 


ಅನುಭನಿಸಲಾರಂಭಿಸಿದಳು. 


“ನೀವಿಬ್ಬರೂ ಸುಖವಾಗಿರಿ. ಇಬ ರೂ , 
ಸೇರಿ ದೇಶವನ್ನು ಪ್ರೀತಿಸಿ ದೇಶದ ಒಳಿತನ್ನ ' 
ಬಯಸಿ. ನಾನು ಇನ್ನೆ "ನನ್ನೂ ಬಯಸುವು : 


ದಿಲ್ಲ.” ಮಂಗಳ ಸರ್ಕಾರ್‌ ತಮ್ಮ ಅಂತಿಮ 
ಆಶೀರಾ ಪದವನ್ನು ನೀಡಿದರು. 


ಈ ವಿನಾಹ ಕೇವಲ ಮೂರು ಜೀವಿ ' 


ಗಳಿಗೆ ಮಾತ್ರ ತಿಳಿವಿತ್ತು. ಓರ್ವ ಅಜಾ ತ 
ಹೆಣ್ಣು 


ಹೋದಳು. 


“ನನ್ನ ವಿಷಯ ಗೌಪ್ಯವಾಗಿರಬೇಕು.* 
ಸಾಯುವಾಗ ಮಂಗಳ" ಸರ್ಕಾರ್‌ ಅಟಲ್‌ : 


ದಾರವರಲ್ಲಿ ವಿನಂತಿಸಿಕೊಂಡರು. 


ವಿತ್ತರು, 


ಈ ವಿಷಯ ಇಲ್ಲಿಗೆ ಮುಗಿದುಹೋಗಿ ' 
ದ್ದರೆ, ಅಟಲ್‌ ದಾರವರ ಬಗ್ಗೆ ಕಾದಂಬರಿ ' 


ಸರ್ಪದಂತೆ ಅಟಲ್‌ ದಾರನರ : 
ಬದುಕಿನ ಪ್ರತಿ ತಿರುವಿನೊಂದಿಗೂ ಬಿಕಿತು ' 


"ಹಾಗೇ ಆಗಲಿ” ಅಟಲ್‌ ದಾ ವಚನ 


ಎರಡು. ಹೆಣ್ಣು ಒಂದು ಗಂಡೂ 


[ಬರೆಯುವ ಅಗತ್ಯವುಂಬಾಗುತ್ತಿರಲಿಲ್ಲ. 
ಅಧೀರ ಬೋಸ್‌ ಹೇಳಿದ್ದ -"ಮನುಷ್ಯ 
ಎಲ್ಲರಿಗೂ ತಿಳಿಯುವಂತೆ ಮದುವೆಯಾಗು 
| ತ್ತಾನೆ-ಇದಕ್ಕಾಗಿ ಆಹ್ವಾನ ಪತ್ರಿಕೆ 
ಕೊಟ್ಟು ವಿವಾಹಕ್ಕೆ ಆಹ್ವಾನಿಸ್ಕಿ ಊಟ 
ಗಡಾ ನೆ. ಇವತ್ತು ಈ ಪದ್ಧ ತಿ 
ಒಂದು ರೀತಿಯಲ್ಲಿ ಒಳ್ಳೆ ಹಟ ಅನ್ನಿ ಇ 
ತ್ರ ಜಿ-ಮೊದಲು, ಇದನ್ನು ನಾನು pe 
ವೆಚ್ಚ ವೆಂದು ಯೋಚಿಸುತ್ತಿದ್ದೆ.” 
| ವಾಸ್ತವವಾಗಿ, ನಾವು ಅಟಲ್‌ದಾ ಅವ 
ರನ್ನು ಶ್ರದ್ಧಾ-ಭಕ್ತಿಯಿಂಡೆ ಕಾಣುತ್ತಿರು 
| ವಾಗಲೇ ಅವರು ಒಳಗೊಳಗೇ ನಮ್ಮ ಶ್ರದ್ಧೆ 
| ಯನ್ನು ಅಲ್ಲಾಡಿಸಿದ್ದರು. ಅಟಲ್‌ ದಾ 
ದೇಶಕ್ಕಾಗಿ ಮಹಾನ್‌ ಕಾರ್ಯವೆಸಗುತ್ತಿದ್ದಾ 
ಕೆಂದು ನಾವು ತಿಳಿದಿದ್ದೆ ವು. 
| ಬ್ರೋಜೆನ್‌ರವರ ವಾಸ್ತವಿಕತೆಯನ್ನು 
[ಅಟಲ್‌ ದಾ ಅವರನ್ನು ಹೊರೆತು ಪಡಿಸಿ 
ಬೇರೆ ಯಾರು ತಾನೇ ಬಲ್ಲರು? ಗುಣಗಳ 
' ಗಣಿಯಾಗಿದ್ದ ತಾವೇ ಹೀಗಾಗುತ್ತೆ (ವೆಂದು 
ಅಟಲ್‌ ದಾ ರವರಿಗೇ ತಿಳಿದಿತ್ತೈೆ? ಅವರು, 
"ಸರ್ಕಾರದ ಕಜೀರಿಯೊಂದರಲ್ಲಿ ಅಧಿಕಾರಿ 
ಯಾಗಿ ಸುಖ-ಜೀನನವನ್ನು ಸಾಗಿಸಒಹು 
| ದಿತ್ತು. ಉಳಿದೆವರಂತೆಯೇ, ಜಗತ್ತಿ, ನೊಂದಿಗೆ 
| ಒಪ್ಪ ಂದವನ್ನು ಮಾಡಿಕೊಂಡು ಬದುಕಿದ್ದ ರೆ 
' ಅವನಿಗೆ ಶಬಾರ್‌ಗಿರಿ ಸಲ್ಲಿಸಿ ಅವರೆ ಸಾವಿನ 
ನಂತರ ಚಂದಾ ಹಣ ಸಂಗ್ರಹಿಸಿ ಅವರ 
ಸ್ಮ ಎಕೆ ಸ್ತಂಭವನ್ನು ನಭಿಸಿಬಿಡುತ್ತಿ, ವ್ಹಿ ವು. 
ಕತ ಯಾರಿಗೆ ಗೊತು,! ಒನ್ನೆ ೦ದ 
ಮಾಡಿಕೊಂಡಿದ್ದ ರಿಂದಲೇ hr: So 
ಅಂತ್ಯ ಹೀಗಾಗಿರಲೂಬಹುದು. ಕುಂತಿ 
ನ್ನು ವಿವಾಹವಾದ ವಿಷಯ ಅವರು 
ಯಾರಿಗೂ ಯಾಕೆ ಹೇಳಲಿಲ್ಲ? 


10 


೭೩ 


ಮಗ ನಿತ್ಯ ರಾತ್ರಿ ತಡವಾಗಿ ಮನೆಗೆ 
ಬರುತ್ತಿ ದ್ದೆ. ನ ಬಾಬುಗಳು ಅವರ 
ವಿವಾಹದ. ಸಿದ್ಧ ತೆಗೆ ತೊಡಗಿದರು. ತಾವು 


ಬಡಿಗ ಮಗ ಸಂಸಾರಿಯಾಗ 
ಬೇಕೆಂಬುದು ಅವರಾಸೆಯಾಗಿತ್ತು. 
ಅಂದೂ, ಅಟಲ್‌ ದಾ ಮನೆಯಿಂದ 
ಹೊರಡಲನುವಾದಾಗ ಆಶುಬಾಬುಗಳು 
ತಡೆದರು. “ಈಗ ಇನ್ನೆಲ್ಲೂ ಹೋಗಬೇಡ, 
ನೀನೀಗ ಮನೆಯನ್ಲಿರಬೇಕಾಗುತ್ತೆ.* 

“ಯಾಕೆ 9» 

ಮಗನಿಗೆ ಎಲ್ಲಾ ವಿ ಷಯಗಳ ನ್ನು 
ಬಹಿರಂಗವಾಗಿ ಹೇಳುವುದು ಉಚಿತವಲ್ಲ 
ವೆಂದು ಆಶುಬಾಬುಗಳು ಯೋಚಿಸಿದರು. 
ಹೀಗಾಗಿ, ಮಗನಿಗೆ ಏನೂ ಹೇಳದೆ ತಮ್ಮ 
ಕಾರ್ಯದಲ್ಲಿ ಮಗ್ನರಾದರು. ಆದರೆ, ಅಟಲ್‌ 
ದಾರವರಿಗೆ ಅನುಮಾನವಾಯಿತು. ಅವರು 
ಮನಸ್ಸಿನಲ್ಲೇ ಚಡಪಡಿಸಿದರು. ತಮ್ಮ 
ವಿರುದ್ಧ ನಿತೂರಿಯನ್ನು ಮಾಡಲಾಗುತ್ತಿದೆ 
ಎಂಬುದನ್ನು ಮನಗಂಡರು. ಈ ನಿತೂರಿಯ 
ವಿರುದ್ಧ ಅಟಲ್‌ ದಾರವರ ಆತ್ಮ ವಿದ್ರೋಹ 
ಬಗೆಯಿತು. 

“ನಾನು ಈ ಮನೆಯಲ್ಲಿ ಇರಲ್ಲ, ಅಮ್ಮ! 
ನಾನೀಗಲೇ ಹೊರಟು ಹೋಗ್ತಿನಿ” ಎಂದು 
ಅಟಲ್‌ ದಾ ಅಂದು ಬಾಗಿಲೆಡೆಗೆ. ಹೊರಟ 
ದ್ದರು, ಆಗಲೇ ಹುಡುಗಿಯ ಕಡೆಯವರು 
ಕಾರಿನಲ್ಲಿ ಬಂದಿಳಿದರು. ಆಶುಬಾಬುಗಳು 
ಹೊರಬಂದು ಅತಿಥಿಗಳನ್ನು ಸ್ವಾಗತಿಸಿ, 
ಅವರನ್ನು ಒಳಗೆ ಕರೆದೊಯ್ದ ರು. ಅಟಲ್‌ 
ದಾ ವಿಧಿಯಿಲ್ಲದೆ ಅವರನ್ನು ಹಿಂಬಾಲಿಸ 
ಬೇಕಾಯಿತು. 

ಆಶುಬಾಬುಗಳು ಮಧ್ಯಮವರ್ಗದವ 
ರಾಗಿದ್ದರೂ, ಹುಡುಗಿಯ ತಂದೆ ಈ 


೩೪ 


ಸಂಬಂಧಕ್ಕೆ ಒಪ್ಪಿದ್ದರು ಹುಡುಗ ಪ್ರತಿಭಾ 
ವಂತ, ಗುಣವಂತ, ಆರೋಗ್ಯವಂತ ಎಂಬ 
ವಿಷಯವನ್ನು ಅವರು ಬಲ್ಲವರಿಂದ ತಿಳಿದು 
ಕೊಂಡಿದ್ದರು. ಹೀಗಾಗಿ, ಹುಡು ಗನ 
ತಂದೆಯ ಆರ್ಥಿಕ ಸ್ಥಿತಿಯ ಬಗ್ಗೆ ಅವರು 
ಗಮನ ಕೊಟ್ಟಿರಲಿಲ್ಲ. ಆಶುಬಾಬುಗಳಿಗೆ 
ತನ್ಮು ಮಗನ ಬಗ್ಗೆ ತುಂಬಾ ಅಭಿಮಾನ 
ವಿತ್ತು. 

ಆದರೆ ಆಶ್ಚರ್ಯ! ಆಟಲ್‌ ದಾ ನಿಶ್ಚಿ- 
ತಾರ್ಥದ ವಿಧಿವಿಧಾನಗಳನ್ನು ವರೌನವಾಗಿ 
ಸಹಿಸಿದರು.. ಬಹುಶಃ ಮುಕ್ತಿಯ ಉಪಾಯ 
ವನ್ನೂ ಅವರು ಯೋಚಿಸಿದ್ದ ಕೀನೋ.... 

ಹುಡುಗಿಯ ಕಡೆಯವರು ಅಂದು ಆಶು 
ಬಾಬುಗಳ ಮನೆಯಿಂದ ಸಂತೋಷದಿಂದ 
ಬೀಳ್ಳೊ ೦ಡರು. ಅವರೆಲ್ಲಾ ಹೊರಟು 
ಹೋಗುತ್ತ, ಲೇ ಅಟಲ್‌ ದಾರವರೂ ಮನೆ 
ಯಿಂದ ಹೊರ ಹೊರಟರು. 

ಕುಂತಿಯ ವಿವಾಹ ಆಗ ತಾನೇ ಮುಗಿ 
ದಿತ್ತು. ವಿವಾಹವೆಂದಕೆ ಆಮೂಲಾಗ್ರ 
ಪರಿವರ್ತನೆ. ವಿವಾಹಕ್ಕೆ ಮೊದಲು ಕುಂತಿಗೂ 
ಅಟಲ್‌ ದಾ ಆದರ್ಶಪುರುಷರಾಗಿದ್ದರು. 
ಆದಕ್ಕೆ, ತಂದೆ ಸತ್ತ ಮೇಲೆ ಕುಂತಿಯು 
ಅಟಲ್‌ ದಾ ಅನರ ಇನ್ನೊಂದು ಮುಗ್ಗು 
ಲನ್ನೂ ಕಂಡಳು. 

“ಯಾಕೆ,ಯಾನಾಗ್ಲೂ ನೀವು ಏನು 
ಯೋಜ್ನೆ ಮಾಡ್ತಿರ್ಲೀರ?” ಅಟಲ್‌ ದಾ 
ಗಂಭೀರವಾಗಿರುತ್ತಿ, ದ್ದು ದನ್ನು ಕಂಡು ಕುಂತಿ 
ಪ ್ರಶ್ಲಿಸುತ್ತಿ ದ್ದ ಳು. 

“ಇಲ್ವಲ್ಲ! ಅಟಲ್‌ ದಾ ಕುಂತಿಯ 
ಮಾತನ್ನು ಅಲ್ಲಗಳೆಯುತ್ತಿದ್ದರು. ಕುಂತಿಗೆ 
ಗುಟ್ಟು ತಿಳಿದರೆ? ನೆರೆಹೊರೆಯವರಿಗೂ 
ತನ್ಮು ಗುಟ್ಟು ತಿಳಿದರೆ? ಈ ಭಯ ಸದಾ 


ತಿ 


ಪ್ರಸ್ತಕ ಪ್ರಸಂಕ 


ಅವರನ್ನು ಕಾಡುತ್ತಿತ್ತು. ಅಟಲ್‌ ದಾರವೆ | 
ರಿಗೆ ಬಾಲ್ಯದಿಂದಲೇ ಎಲ್ಲರ ಪ್ರೀತಿ ವಿಶ್ವಾಸ 
ಸಿಕ್ಕಿತ್ತು. ನಿಂದನೆ, ಅಪಕೀರ್ತಿಗಳನ್ನು 
ಆನ ಸಹಿಸಬೇಕಾಗಿ ಬಂದಿರಲಿಲ್ಲ. 
ಆದರೆ, ಒ ಮ್ಮಲೆ ತಡೆಯುಂಟಾಯಿತು. 
ಒಂದು ವೇಳೆ ಅವರ ವಿಷಯ ಜನರಿಗೆ ತಿಳಿ 
ದರೆ? ಅವರು ಭಯದಿಂದಾಗಿ ಎಲ್ಲರ ಕಣ್ಣು 
ತಪ್ಪಿಸಿ ತಿರುಗಾಡಲಾರಂಭಿಸಿದರು. ಅವರು 
ಎಲ್ಲರಿಂದ ದೂರವಿರಲು ಪ್ರಾರಂಭಿಸಿದರು. 


“ಇವತ್ತೆ ಲ್ಲಾ ಎಲ್ಲಿದ್ದಿರಿ? ಕುಂತಿ 
ಪ್ರಶ್ನಿಸುತ್ತಿದ್ದ ಳು. 

“ಕೆಲಸಗಳಲ್ಲಿ ಮಗ್ನನಾಗಿಬಿಟ್ಟಿದ್ದೆ 

ಎಂಥಾ ಕೆಲಸ?” 

“ಒಂದು ಕೆಲಸವೇ? ಇವತ್ತು ಬರಾ 
ನಗರ್‌ಗೆ ಹೋಗಬೇಕಿತ್ತು.? | 
“ಆದ್ರೆ, ಇವತ್ತು ದುಡ್ಡು ತರ್ಮೀನಿ 
ಅಂತ ಹೆಳಿದ್ದಿರಲ್ಲ. ಹಣದ ವ್ಯವಸ್ಥೆ 


ಯಾಯ್ತಾ, ? ಎರಡು ತಿಂಗಳಿನಿಂದ ಬಾಡಿಗೆ 
ಕೊಟ್ಟಿಲ್ಲ.” 

ಆದಕ್ಕೆ ಅಟಲ್‌ ದಾ ಕುಂತಿಯೆದುರೆು 
ಸುಳ್ಳು ಹೇಳಿಬಿಡುತ್ತಿದ್ದರು. ವಾಸ್ತವ 
ವಾಗಿ, ಅವರು. ಹಗಲಿಡೀ ಯಾವುದೋ 
ಪಾರ್ಕ್‌ನಲ್ಲಿ ಕೂತು ಏಕಾಂತದಲ್ಲಿ ಸಮಯ 
ಕಳೆಯುತ್ತಿದ್ದರು. 

ತಮಗೇನು ಆಗಿದೆ? ತಮ್ಮ ಬಳಿ ಹಣ 
ವಿಲ್ಲದಿದ್ದಾಗ್ಯ ಕೆಲಕವಿಲ್ಲದಿದ್ದಾಗ ತಾವೇಕೆ ' 
ಬ್ರೊ ಜೆನ್‌ರವರಿಗೆ ಮಾತು ಕೊಡ 
ಬೇಕಿತ್ತು? ಇನ್ನೊಬ್ಬರ ದೃಷ್ಟಿಯಲ್ಲಿ 
ತಾವು ಮಹಾನ್‌ ವ್ಯಕ್ತಿಯಾಗಲೋಸುಗ ' 
ಹೀಗೆಲ್ಲಾ ಮಾಡಬೇಕಾಗಿತ್ತೈ? - ಎಂದೂ : 
ಅನರು ಯೋಚಿಸುತ್ತಿದ್ದರು. 


(ವತಿತಿಂಡು ನರಿಯುಾವುದು) 


ಪುಸ್ತಕ ಪರಿಚಯ 


ಎದಿ 


ಶೇಫಾಲಿಕಾ- (ಕವನ ಸಂಕಲನ) ಲೇ: ಲತಾರಾಜಶೇಖರ್‌ ; ಪ್ರಕಾಶನ: 
ಕಾವೇರಿ ಪ್ರಕಾಶನ ; ಸಂ. ೭೫೬, ನಾಲ್ಕನೆಯ ಹಂತ, ಓ. ಕೆ. ಲೇಔಟ್‌, 


ಕುವೆಂಪು ನಗರ, ಮೈಸೂರು ; 
ರೂ. ೩೦. 


"ಶೇಫಾಲಿಕಾ' ಶ್ರೀಮುತಿ ಲತಾರಾಜ 
ಶೇಖರ್‌ ಅವರ ಮೂರನೇ ಕವನ ಸಂಕಲನ. 
ಈ ಮುನ್ನ "ಕೋಗಿಲೆ ಕೂಗಿದಂತೆ' ಮತ್ತು 
"ಬೆಳಕಿನ ಹನಿಗಳು' ಎಂಬ ಎರಡು ಕವನ 
ಸಂಕಲನಗಳನ್ನು ಅವರು ಪ ್ರಕಟಸಿದ್ದಾ ರೆ. 
ಹೀಗಾಗಿ ಪ ಕ್ರ ತೆಯ ದೃಷ್ಟಿಯಿಂದ 
ಇಲ್ಲಿನ ಕವಿತೆಗಳು ಕವಯತ್ರಿಯ ಕ್ಸ ಕಾವ್ಯ 
ಮಾರ್ಗದಲ್ಲಿ ಪಳಗಿರುವುದನ್ನು ದೃಢಪಡಿಸು 
ತ್ತವೆ. ಐವತ್ತೆ ದು ಕವಿತೆಗಳಿಂದ ಸಂಕಲನ 
ಗೊಂಡಿರುವ “ಶೇಫಾಲಿಕಾ”ದಲ್ಲಿ ಬಹು 
ಮಟ್ಟಿಗೆ ಎಲ್ಲ ಪದ್ಯಗಳೂ ಅನುರಾಗವನ್ನು 
ಹೊದ್ದುಕೊಂಡಿವೆ. ಕೆಲವು ಪದ್ಯಗಳು 
ದಾಂಪತ್ಯ ಬದುಕಿನ ರಸನಿವಿಷಗಳನ್ನು 
ಬರವಣಿಗೆಗಿಳಿಸಿದಂತಿದ್ದರೆ ಮತ್ತೆ ಕೆಲವು 
ಪ್ರಿಯತಮನೊಡನೆ ಸಂವಾದಿಸಿದಂತಿವೆ. 

ಶ್ರೀಮತಿ ಲತಾ ಅವರೇ ಹೇಳುವಂತೆ 
ಬದುಕಿನ ಮೂಲಧಾಶುವಾದ ಪ್ರೇಮವೇ 
ಅವರ ಕಾವ್ಯರಚನೆಯ ಸ್ಫೂರ್ತಿ. ಅವರ 
ಕವಿತೆಗಳು-ಪ್ರೇಮ; ಅದರ ಭವ್ಯತೆ 
ಮೋಹ, ಕನಸು, ಆಶ್ಚರ್ಯ, ವಿಸ್ಮಯ, 
ಸೆಳೆತ ಎಳೆತ್ನ, ಹೀಗೆ ಪ್ರೇಮದ ವಿವಿಧ 


ಮೊದಲ ಮುದ್ರಣ ೧೯೯೩; 


ಬೆಲೆ : 


ಮುಖಗಳನ್ನು ಅನಂತ ಮಜಲುಗಳನ್ನು 
ಸಹೃದಯನಿಗೆ ಮುಟ್ಟಿಸುವಲ್ಲಿ ಯಶಸ್ವಿ 
ಯಾಗಿವೆ. *ಬಾಳಡೇವರನಿಗೆ ಕಾವ್ಯ ನನ್ನ್ನ 
ಪೂಜೆ' (ನನ್ನ ಕಾವ್ಯ) ಎಂಬ ಮಾತಿ 
ನೊಂದಿಗೆ ತಮ್ಮ ಕಾವ್ಯ ಪುಟಗಳನ್ನು 
ತೆರೆಯುವ ಕವಯಿತಿ 


"ಬಿಳಿ ಹಾಳೆಯ ಮೇಲೆ 
ಮೂಡುವುದು ಕೇವಲ ಅಕ್ಷರೆಗಳಲ್ಲ . 
ನಿನ್ನಿಂದ ನಾಪಡೆಡ 

ಸ್ಫೂರ್ತಿಯ ಕುಡಿಗಳು 

ಚೈತನ್ಯದ ಹನಿಗಳು* 


(ಬಿಳಿ ಹಾಳೆಯ ಮೇಲೆ) 


ಎಂದು ತಮ್ಮ ಕಾವ್ಯರಚನೆಗೆ ಸ್ಫೂರ್ತಿ 
ಯಾಗಿರುವ ಬಾಳಗೆಳೆಯನನ್ನು ತುಂಬು 
ಮನದಿಂದ ಧ್ಯಾನಿಸುತ್ತಾರೆ. ಇವರ ಪದ್ಯ 
ಗಳಲ್ಲಿ ತಮ್ಮ ಸಂಗಾತಿಯನ್ನು ಕುರಿತು 
ಹಾ (ಆ)ಡುನ ಪ್ರಿ "ತಿಯ ಮಾತುಗಳಿವೆ. 
ಆ ಮಾಶುಗಳೇ ಪ್ರೆ ಮಪ ಪಂಚ ವ್ಯೋಮಾ 
ಕಾಶದಲ್ಲಿ ಪ್ರಿಯ-ಪೆ ಕ್ರೀಯಸಿಯರ ಹಾಡು 
ಗಳಾಗಿ SARIS 


೭೬ 


*ದ್ರ ನನ್ನೆ ಕಣ ರೆಪ್ಪೆಯ ಕೆಳಗೆ 
೯9 

ನೂರಾರು ಕವಿತೆಗಳಿನೆ 

ಓದಬೇಕು ನೀನವನ್ನ್ನೂ 

ಮಾೌನನಾಗಿ” 


—( ಮಾತೊಂಡು...ಹಾಡೊಂದು) 


ವಿನ್ನು ತ್ತಾ ಮೌನವಾಗಿಯೇ ತನ್ನಿ ನಿಯೆ 
ನನ್ನು ಸಂವಾದಕ್ಕೆ ಳೆಯುತಾ, ರೆ. ಸೂರ್ಯ, 
ಚಂದ್ರ, ಬೆಳದಿಂಗಳು, ಹಕ್ಕಿ, ಇಳೆ, ಲತೆ, 
ಹೂ, ಕೊಳ....ಹೀಗೆ ನಿಸರ್ಗದೆಲ್ಲಿಡೆ ಪ್ರೀತಿ 
ಯನ್ನು ಕಾಣುವ ಮನಸ್ಸು ಅನರದು. 
ಪ್ರೀತಿ-ಪ್ರೇೇಮವನ್ನೆೇ ಕೇಂದ್ರವಾಗಿಸಿ 
ನವೋದಯ ಕವಿಗಳ ಲಯದಲ್ಲಿ ತಮ್ಮ 
ಕಾವೈದ ನಡಿ ಗೆಯನ್ನು ನಡೆಯಿಸಿರುವ 
ಶ್ರೀಮತಿ ಲತಾ ಅನರು ಎಲ್ಲಿಯೂ 
ಗಾಂಭೀರ್ಯದ ಎಲ್ಲೆಯನ್ನು ದಾಟದಂತೆ 
ನಿರ್ವಹಿಸಿರುವುದು ಮೆಚ್ಚುವಂಥದು. 
ಕನಯಿತ್ರಿಯ ಮನಸ್ಸು ಕಾವ್ಯ ವಿಮರ್ಶಕ 
ನನ್ನು ಕಂಡಿರುವ ಬಗೆ 


“ಎಲ್ಲಿ ವಾಸ್ತವದ ಚಿಂತನೆ? 
ಎಲ್ಲಿ ವೈಚಾರಿಕತೆಯ ಬಿಸಿ? 
ಏನಿದೆ ಇಲ್ಲಿ? 

ನಿನ್ನ ಕಾನ್ಯದಲ್ಲಿ 

ಬರೀ ಪ್ರೀತಿ, ಹೂವು, ಹಕ್ಕಿ? 
ಎಂದರು. 

ನನ್ನ ವೈಚಾರಿಕ ದಾವಾನಲಕ್ಕೆ 
ಸುಟ್ಟು ಉದುರಿದವು ಹೂವು 
ವಾಸ್ತನ ಚಿಂತನೆಯ ಖಡ್ಗಕ್ಕೆ ಸಿಕ್ಕಿ 
ಕೆಳಗುರುಳಿದವು ಹಕ್ಕಿ. 

ಬರೀ ಬೋಳಾಯಿತು ಬಾನಿ 
ಎಂದು ಬರೆದೆ ನನ್ನಿಸ್ತ್ರದೆಂತೆ.” 


-(ಹೂವು ಹಕ್ಕಿ ಗಳಿಗೇನು ಕೆಲಸ ಕಾನ್ಶಡಲ್ಲಿ?) 


ವ್ಯಾಖ್ಯಾನಿಸುವ ಪದ್ಯ ವೆಂದೆಕೆ- 


ಈ ಸಾಲುಗಳು ಶ್ರೀಮತಿ ಲತಾ ಅ 
ಕಾವ್ಯದ ಧೋರಣೆಯನ್ನು ಸ್ಪಷ್ಟಪಡಿಸ 
ತ್ತವೆ. ಅಸ್ಟೆ ಜಿನ್ನಾಗಿ ಅನರು ನೆಲಜೊಡ! 
ನಿಂದೆ ಎನ್ಟೊಂದು ದೊರೆ ಸರಿದು ಹಾ! 
ಬಲ್ಲರು! ಎನ್ನುವುದನ್ನೂ ಸ್ಪಷ್ಟಷಡಿ 
ತ್ತವೆ. “ಹೇಗೆ ಹುಡುಕಲಿ? ಎಲ್ಲಿ ಹೆ 
ಕಲಿ? ಅರಳು ಮೊಗ್ಗಿ ಗೆ ಗಂಧ ತುಂಬಿ 
ನಿನ್ನ?” ಎಂದು ನೆಲ. ಬಿಟ್ಟು ಮುಗಿಲಿ 
ಸದದ ಮಾಡುತಾ, ಫ್ರೇಮಪ್ಪ ಸಂಜಿ 
ದಲ್ಲಿಯೇ ಮುಳುಗಿದರೆ ಬೋಳಾದ ಬಾನ್‌ 
ನಲ್ಲಿ ಕೆಳಗುರುಳಿದ ಹಕ್ಕಿಯಂತೆ ಅವರ್‌ 
ಕಾವ್ಯ ನರಳುವ ಎ ಹಸಿ ಇನ್ನಾ ದರೂ ಾ 
ಅತೆ ತಮ್ಮ ಸೀಮಿತ ಪರಿಧಿಯ ಸುತ್ತಾ 
ಟದ ಅಪಾಯವನ್ನು ಕಂಡುಕೊಳ್ಳೆ ಬೇಕ 
ಗಿದೆ. ಅಂದ ಮಾತ್ರಕ್ಕೆ ಅನರ ಕಾವ 
ಕಟ್ಟ ರುವ ಬದುಕಿ ತ ವಾಗ 
ಅಲಗಳಿಯುವಂತಿಲ್ಲ. "ನೆನಪಿ 
ಗಳು', "ಬಿಳಿ ಹಾಳೆಯ “ತಪಃ a ತೆ 
ಕಟ್ಟಿದ ಗೂಡು”, “ಸೂರ್ಯ ನೊಂದಿ? | 
amd ಮುಂತಾದ ಕೆಲವು ಉತ್ತವ 
ಕವಿತೆಗಳು ಈ ಸಂಕಲನದಲ್ಲಿನೆ. ಕನಸಿಃ 
ಬಲೆ ಹೆಣೆಯುತ್ತಾ, ಎಲ್ಲೆಲ್ಲೂ ಚಿಲುವು 
ಕಾಣುತ್ತಾ, ಅಲೌಕಿಕ ನೆಲೆಯಲ್ಲಿ ವಿಹರಿ. 
ಸುತ್ತಾ ಇರುವ ಇಡೀ ಸಂಕಲನವನ್ನು 
ಸಮರ್ಥವಾಗಿ ಧ್ವನಿಸುವ ಮತ್ತು | 


ಏ 
"೯ 
3 


ತ್ರೀಫಾಲಿಕಾ”. 


“ಕಲ್ಪ ನೆಯಲ್ಲರಳಿದ ಹೊ 
ನೀನು ಶೇಫಾಲಿಕಾ ! 
೪, ಶೇಫಾಲಿಕಾ 1? 


—(ಶೇಫಾಲಿಕಾ 
——— | ೪ 
ಜ್‌ ಗೆ 

ಕ ಬಟ್ಟ ತ 

ಇಟ 


ಪುಸ್ತಕ ಸರಿಚಯ 


ಅವರ ಇಡೀ ಸಂಕಲನಕ್ಕೆ ಒಪ್ಪುವ 
ಮಾತಿದು. ಅವರ ಇಲ್ಲಿನ ಬಹುತೇಕ ಪದ್ಯ 
ಗಳು ಕಲ್ಪನೆಯಲ್ಲಿಯೇ ಅರಳಿ ನಿಲ್ಲು 
ವಂಥವು ; ವಾಸ್ತವದಲ್ಲಲ್ಲ, ಇನ್ನಾ ದರೂ 
ಶ್ರೀಮತಿ ಲತಾ ಅವರು ತಮ್ಮ ಕಲ್ಪನೆಯ 
ಪರಿಧಿಯನ್ನು ದಾಟಿ ಮನುಷ್ಯ ಪ್ರೀತಿಯ 
| ಬಿಕ್ಕಟ್ಟ್ಯನಲ್ಲಿ ತಮ್ಮ ಕನಸು-ವಾಸ್ಮವ 
ಗಳನ್ನು ಅರಗಿಸಿಕೊಂಡು ನಮ್ಮೆದು ರು 
ತೆಕೆದು ಬಿದ್ದಿರುವ ಬದುಕನ್ನು ತಮ್ಮ 
ಕಾವ್ಯದ ಕಣ್ಣಿನಿಂದ ಮೂರ್ತಗೊಳಿಸಿದಲ್ಲಿ 
ಕಾವ್ಯದ ಬನಿಗೆ ನೆಲದ ಸೊಗಡು ಸೇರಿ, 
ಜನರ ನೋವಿಗೆ- ನಲಿನಿಗೆ ವಿಂಡಿಯುವ 
ಕವನಗಳಾಗಬಲ್ಲವುು ಅವರ ಪದ್ಯಗಳು 
ಎಂದು ಅವರ ಕಾವೃನಿಸ್ಕೆಯನ್ನು ಅಸಾರ 
ವಾಗಿ ಮೆಚ್ಚಿಕೊಳ್ಳುತಾ, ಹೇಳ ಬಯಸು 
ತ್ತೇನೆ. ಡಾ| ಹಾ. ಮಾ. ನಾಯಕರು ಈ 
ಸಂಕಲನದ ಬಗ್ಗೆ ಹೇಳಿರುವ ಅಭಿಪ್ರಾಯ 
ಗಳನ್ನು ನನ್ನ ಮಾತುಗಳಿಗೆ ಪೂರಕವಾಗಿ 
ಹೇಳ ಬಯಸುತ್ತೇನೆ-- 


* ಸೇ 


“ಶ್ರೀಮತಿ ಲತಾ ಅವರ ಕಾವ್ಯವಸ್ತುವಿನ 
ಪ್ರಪಂಚ ಸೀಮಿತವಾದದ್ದು ಎಂಬುದು 
ನಿಜ. ಆದರೆ ಅದರಿಂದಲೇ ಅವರ ಕಾವ್ಯ 
4 ಸ್ಟ್ರಯೊ ಜಳಕ ನೆನ್ನಿ ಸಲಾರದು ಕ ವ್ಯಾಪಕ 
ವಾಗಿ ಅವರದ್ದು ಪ್ರೇಮಪ್ರಪಂಚ. ಸೂರ್ಯ 
ಹಾಗೂ ಇಳೆಯರ ನಿತ್ಯನೂತನ ಪ್ರೇಮದ 
ಪ್ರಪಂಚ ಯಾವಾಗಲೂ ಅವರೆದುರಿಗಿದೆ. 
ಅದನ್ನು ಅವರು ವಿವಿಧ ರಾಗಭಾವಗಳಿಂದ 
ಕೇಳುತ್ತಾರೆ; ಬಗೆ ಬಗೆಯ ಬಣ್ಣ ಗಳಿಂದ 
ನೋಡುತ್ತಾಕೆ ; ಹಲವಾರು ರೂಪಸ ರೊಪ 
ಗಳಲ್ಲಿ ಮೂರ್ತಗೊಳಿಸುತ್ತಾರೆ. ಅವರ 
ಕವಿತೆಗಳು "ಕೋಗಿಲೆ ಕೂಗಿದೇತೆ' ; 
ಅಲ್ಲಿ “ಬೆಳಕಿನ ಹನಿಗಳು” ಸುರಿಯು 
ತ್ತವೆ; ಈಗ "ಶೇಫಾಲಿಕಾ' ಅರಳುತ್ತಿವೆ, 
ಅವರ ಸಂಕಲನಗಳ ಈ ಹೆಸರುಗಳೇ ಅವರ 
ಕಾವ್ಯ ಪ್ರಪಂಚದ ಸೀನಿತಗಳನ್ನು ಸೂಚಿಸು 
ತ್ತವೆ? 

ಹಾಲತಿ ಸೋಮಶೇಖರ” 


% x 


ಹೀಗೊಂದು ಯೆಕ್ಷಪಶ್ನೆ (ಕವನ ಸಂಕಲನ)-ಲೇಖಕರು : ಎಂ. ವೀರಪ್ಪ 
ಮೊಯಿಲಿ ಮತ್ತು ಶ್ರೀಮತಿ ಮಾಲತಿ ವಿ. ಮೊಯಿಲಿ. ಪ್ರಕಾಶನ : ಆಶಾ 
ಸಾಹಿತ್ಯ ಪ್ರಕಾಶನ, ಭಾಷ್ಯಂ ಸರ್ಕಲ್‌, ಸದಾಶಿವನಗರ, ಬೆಂಗಳೂರು-ಆ೦ 


ಶ್ರೀ ಎಂ. ವೀರಪ್ಪ ಮೊಯಿಲಿ ಮತ್ತು 
ಶ್ರೀಮತಿ ಮೊಯಿಲಿ ದಂಪತಿಗಳಿಬ್ಬರೂ 
ಸೇರಿ ಒಟ್ಟಾಗಿ ತಂದಿರುವ ಮೊದಲ ಕವನ 
ಸಂಕಲನ “ಜೊತೆಯಾಗಿ ನಡೆಯೋಣ'. 
ಈ ಕವಿ ದಂಪತಿಗಳ ಯಶಸಿ ¥ ಸಾಂಗತ್ಯದ 
ಮತ್ತೊಂದು ಫಲಶ್ರುತಿಯೇ "ಹೀಗೊಂದು 
ಯಕ್ಷಪ್ರಶ್ನೆ' ಕವಿಶಾ ಸಂಕಲನ. ಈ ಕನಿ 
ಗಳಿಬ್ಬರಿಗೂ ಅನರ ವೈಯಕ್ತಿ ಕೃ 


ಸಾಮಾಜಿಕ ಬದುಕೇ ಒಬ್ಬ ಯಕ್ಷನಾಗಿ 
ಕಂಡು ಈ ಯಕ್ಷ ಪ್ರಶ್ನೆಗಳನ್ನು 'ಅಥೆಣ್ಯ 
ಸುನ, ಬಿಡಿಸಲು ಯತ್ನಿಸುವ ಒಂದು 
ಪ್ರಯತ್ನವೇ ಇಲ್ಲಿ ಕಾವ್ಯವಾಗಿ ಅಭಿವ್ಯಕ್ತ 
ಗೊಂಡಿದೆ ಎನ್ನ ಬಹುದು. 

ಬಹಳ ಸುಂದರವೂ, ಸಚಿತ್ರವೂ ಆಗಿ 
ಪ್ರಕಟವಾಗಿರುವ ಈ ಸಂಕಲನದಲ್ಲಿ ಎರಡು 
ಭಾಗಗಳಿದ್ದು ಶ್ರೀಮತಿ ಮಾಲತಿ ಅನ6 


೩೮ 


ಒಂಬತ್ತು ಕವನಗಳಿವೆ. ಇವುಗಳಲ್ಲಿ 
ಹೆಚ್ಚಿ ನವು ವೈಯಕ್ತಿ ಕ ನೆಲೆಯಿಂದ ಬಂದವು 
ಗಳಾಗಿದ್ದು ಸರಳ, ಸುಸಂಸ್ಕತ ಮನಸ್ಸಿನ 
ಪ್ರತಿರೂಪಗಳೆನ್ನಿ ಸುತ್ತ ವೆ... ಚಿ ಲ್ಕ ದಲ್ಲೇ 
ಕಳೆದುಕೊಂಡ ತಾಯಿಯನ್ನು ಕುರಿತ 
| "ಅಮ್ಮ ' ಹಾಗೂ ಹೊಸ ಜೀವದೆ ಆಗಮುನ 
ವನ್ನು ಕುರಿತಾದ "ಕುಡಿಯ ಕುಡಿ' ಕವನ 
ಗಳು ಆರ್ದ್ರತೆಯಿಂದ ಕೂಡಿವೆ. ಒಂದು 
| ನೆನಪು ಮತ್ತೊಂದು ವಾಸ್ತವ. ತಾಯಿಯ 
ನೆನಪಿನಲ್ಲಿ ದಟ್ಟ ವಿಷಾದದ ಛಾಯೆ ಇದ್ದರೆ 
ವಾಸ್ತವದಲ್ಲಿ ಬಾಳ ಲತೆಯ ಕುಡಿ ಕೊನರಿದ 


ಹೊಸ ವರ್ಷದ ಹೊಳನಸಿದೆ. ಇವೆರಡೂ 
ಕವನಗಳು ತಮ್ಮ ಸಹಜತೆಯಿಂದಾಗಿ 
ಯಶಸಿ ಯಾಗಿವೆ. 


ಇಲ್ಲಿನ ಕವನಗಳಲ್ಲಿ ಭಕ್ತಿ ಗೀತೆಗಳು 
ಪ ಕಧಾನವಾಗಿದ್ದು ಅವು ಕನಯಿತ್ರಿಯ 
ಅಂತರಂಗದ ಆರ್ತತ್ಕೆ ಮೋಕ್ಷದ ಹಂಬಲ 
ಕ್ಳಾಗಿ ತುಡಿವ ಭಾವದ ಪ್ರ ತಿಬಿಂಬಗಳಾಗಿವೆ. 
'ಮಾಲತಿ ಅವರ ಸಾಮಾಜಿಕ ಕಳಕಳಿಯೂ 
ಗಮನಾರ್ಹವಾದುದು. ಹಿಂದುಳಿದವರ 
ನೋವು, ಸಿಟ್ಟು, ಹತಾಶೆಗಳನ್ನು ಸಮರ್ಥ 
ವಾಗಿ ಪ್ರತಿಬಿಂಬಿಸುವ ಅನರ ಒಂದು ಕವನ 
"ಸಾ ಎಭಿಮಾನ' ಅನರ ಕಣ್ಣಿಗೆ ಮುಂದು 


ವರಿಡನರು “"ಕಟುಕರು', "ಕುಟುಕಿ'ಗಳು 
ಹಾಗೂ ಕೂ)ರಿಗಳಾಗಿ ಕಾಣಿಸುತ್ತಾರೆ. 


ಆದರೆ ಈ ಜನಗಳ ಆಟ ಹೆಚ್ಚುದಿನ ನಡೆ 
ಯಲಾರದು. ನಿಕೆಂದರೆ- 


"ಅನಮೊಂಕಿಹರೊ ಇವರು ಜ್ವಾಲಾನುಂಖಿಯ 
'ಅಗುವುದತಿ ಒಂದು ದಿನ ಆಸ್ಫೋಟ”. 


ಹೀಗೆ ಎಚ್ಚರಿಸುವ ಅವರನ್ನು ಬದುಕಿನ 
ಸವಾಲುಗಳು "ಯಕ್ಷಸ್ರ ಶ್ನೈ' ಗಳಾಗಿ ಕಾಡು 
ತನೆ. 


ಪುಸ್ತ ಕ ಪ್ರಪಂಡ 


ಈ ಸಂಕಲನದ ಎರಡನೇ ಭಾಗದಲ್ಲಿ" 
ಶ್ರೀ ಮೊಯಿಲಿ ಅನರ ಹದಿನಾರು ಕವನ ' 
ಗಳಿವೆ. ವೈವಿಧ್ಯಮಯವಾದ ವಸ್ತು, | 
ವಿಷಯಗಳನ್ನು ಒಳಗೊಂಡ ಈ ಕವನಗಳಲ್ಲಿ 
ಎದ್ದು ತೋರುವ ಅಂಶವೆಂದರೆ ಸಾಮಾಜಿಕ ' 
ಪ್ರಜ್ಞೆ, ಶೋಷಿತರ ಬಗೆಗೆ ಆ ಗಂಭೀರ ' 
ವಾದ ಕಾಳಜಿಯನ್ನು ವ್ಯಕ್ತಪಡಿಸುವ ಕವಿ 
ಪ್ರೀತಿಯೇ ಮಕಾಶಕ್ತಿ ಎನ್ನುತ್ತಾರೆ. 


"ನರಮೇಧ ರುವಾಂಡ' ಅವರ ಒಂದು 
ಮಹತ ೫ ಪೂರ್ಣ ಕವನ. ಜಗತ್ತಿನ 


ನಾಶಕ್ಕೆ ಬೇರಿ ಇನ್ನೊಂದು ಮಹಾ 
ಯುದ್ಧದ ಅವಶ್ಯಕತೆಯೇ ಇಲ್ಲ, ಜನಾಂಗ 
ದೆ ಎಷ, ಮತೀಯ ಕಲಹಗಳಷೆ ತ ಸಾಕು 
ಎನ್ನು ವ ಅವರು “ರುವಾಂಡ ಆಫ್ರಿಕಾದಲ್ಲಿಲ್ಲ 
ಜಗದ ಜನರ ಮನದಲ್ಲಿ ದೆ!” ಎಂದು 
ಹೇಳುತ್ತಾ ವಾಸ್ತವದ ಕ್ರೌರ್ಯಕ್ಕೆ ಕನ್ನಡಿ 
ಹಿಡಿಯುತ್ತಾರೆ. 

“ತಸ್ಲಿಮಾ ನಸರೀನ್‌, ನೀನಲ್ಲ ಅನಾಥೆ” 
ಇಲ್ಲಿನ ಮತ್ತೊಂದು ಮಹತ್ವದ ಕವನ. 


“ಕ್ಷನೆ:ಯಿತಿತ್ತು ಬರಬ್ಬ ನಿಗೆ, ಏಸು ವಿಗೆ ಇರಲಿಲ್ಲ 
ಇನ್ನು ಬದುಕಿದೆ ಇಲ್ಲಿ ಗೊಲ್ಗೊಥಾ ಗಾಥೆ 
ತಸ್ಲಿಮಾ ನಸರೀನ್‌, ನೀನೋ ಅನಾಥೆ 


ಎಂದು ತೀವ್ರವಾದ ನೋವು, ವಿಷಾದ 
ಗಳಿಂದ ತೆಸ್ಲಿಮಾಳ ನೋವು, ಅಸಾಯಕತೆ 
ಗಳಿಗೆ ಸ್ಪಂದಿಸುತ್ತಾರೆ. ಮುಂಜಿ ಜಗದ 
ಜನರ ಜಾಗೃತಿ ಪ್ರಜ್ಞೆ ಎಚ್ಚ ರವಾಗುವ 
ಆಶಾಭಾವನೆಯನ್ನು ಹೊಂದಿ “ತಸ್ಲಿಮಾ 
ನೀನಲ್ಲ ಅನಾಥೆ” ಎಂಬ ನಿರ್ಧಾರಕ್ಕೆ ಬಂದು 
ಭರವಸೆಯನ್ನು ತಾಳುತ್ತಾರೆ. 

"ಹಣ' ಎಂಬ ಕವನದಲ್ಲಿ ಹಣದ ಆಧಿ 
ಪತ್ಯವನ್ನು ಸಾರ್ವಭೌಮತ ವನ್ನು ಕುರಿತ 
ವಿಡಂಬನೆ ಮಾಡುತ್ತಾರೆ. 


ಪುಸ್ತ ಕ ಪರಿಚಯ 


“ಚಿನ್ನ ನಾಣ್ಯಗಳಲ್ಲಿ ತೂಗುವರು 
ನ್ಯಾಯವನು” ಎಂದು ನೊಂದು ಹೇಳುವ 
ಕವಿ "ಡಾಕಿನಿ'ಯಂತೆ ತೋರುವ ಲಕ್ಷ್ಮಿ 
“ಸಂಪದ ಮಾನವತೆ ಚಿಗುಕೊಡೆದು ಅರಳು 
ಬರುವಂತಾಗಲೆಂದು ಹಾರೈಸುತ್ತಾ ರೆ, 

“ದೇವನೆಂಬಸಾ ಎರ್ಥಿ” ಕವನದಲ್ಲಿ ಲಂಚ 
ವನ್ನು ನೀಡಿದರೆ ನನಗ, ಹಿಸುವ ಇಲ್ಲ 
ದಿದ್ದ % ಆಗ್ರ ಹದಿಂದ ಕನಿಸುವ ದೇವರು 
"ರಕ್ಕಸನ ಪರಕಾಯ?'ವೇ ಸರಿ ಎನ್ನುವ 
ಕನಿ ಶಾಸ ಮುಕ್ತ, ಬಂಧ ಮುಕ್ತವಾದ 
ಕಲ್ಪನೆಯ ಕ್ಷಿತಿಜದೆಡೆಗೆ ನಡೆವ ಬಯಕೆ 
ಯನ್ನು ವ್ಯ x ಪಡಿಸುತ್ತಾರೆ. ಶ್ರೀಮತಿ 
ಮಾಲತಿ ಅವರ "ಅಮ್ಮ ಅವರ ಹೆತ್ತ 
ತಾಯಿಯನ್ನು ಕುರಿತದ್ದಾಗಿದ್ದರೆ 
ಮೊಯಿಲಿ ಅವರ "ಅಮ್ಮ ' ಭಾರತ 
ಮಾತೆಯೇ ಆಗಿದ್ದಾಳೆ. 

ಸಂಘರ್ಷ, ಸಮರಗಳಿಗಾಗಿ ಕರೆಕೊಡುವ 
ಈ ಕ್ರಾಂತಿ ಕನಿಯ ಮೂಲ ಆಶಯ 
ಮಾನವತೆ. ಮೊಯಿಲಿ ಅವರ ಕಾವ್ಯದಲ್ಲಿ 
ಮುಖ್ಯವಾಗಿ ಕಂಡು ಬರುವುದು ಮಾನ 
ವತೆಯ ಮಿಡಿತ ಹಾಗೂ ವಿಶ ಶಾಂತಿಗಾಗಿ 
ತುಡಿತ. ತಮ್ಮ ಶ್ರೀಮತಿ ಅವರಂತೆಯೇ 
ಕವಿಗೂ ನೂ ಕ ಡು ಯಕ್ಷಪ್ರಶ್ನೆ ಶೆ ಗಳು 
ಎದುರಾಗುತ್ತವೆ. “ಜೀವನವಿಕೆಯೇ 
ಸಾಯುವ ಮೊದಲು” ಎಂದು ಜೀವನದ 
ನಿರರ್ಥಕತೆಯನ್ನು, ಅತಂತ್ರ ಸ್ಥಿತಿಯನ್ನು 
ಪ್ರಶ್ನಿಸುತ್ತ ಉತ್ತರಕ್ಕಾಗಿ ನಿರೀಕ್ಷಿಸು 
ತ್ತಾರೆ. 

ಇಲ್ಲಿರುವ ಒಂದೇ ಒಂದು ಪ್ರೇಮ ಕವನ 
ವೆಂದರೆ "ಫೆ (ಮ ಗಂಗೆ'. ಇದರಲ್ಲಿ ಮನ 
ದನ್ನೆಯ ಸೌಂದರ್ಯ, ಸಂಭ್ರಮಗಳನ್ನು 
ಸಾಮಿಸ್ಯದ ಆನಂದವನ್ನು ಮನತುಂಜಿ 


NT 


ವರ್ಣಿಸುತ್ತಾರೆ. ತನ್ನ ನೀರಸ ಬದುಕಿಗೆ ' 
ಆಕೆಯನ್ನು ಆಹಾ ಎನಿಸುವ ಕನಿ “ಹಾಸಿ 
ಬಿಡುವೆನು ಅಡಿಗೆ ಕನಸ ಕಸೂತಿಯ 
ವಸ್ತ್ರ?_“ಮೆಲ್ಲಗಡಿಯಿಡು. ಕನಸು ಹುಡಿ 
ಯಾಗದಿರಲಿ” ಎಂದು ಕೋರುತ್ತಾರೆ. ಕನಿ 
ಮನದ ಮಧುರ ಭಾವದ ಸುಕೋಮಲತೆ, 
ಆರ್ದೈತೆ ಇಲ್ಲಿ ಸುಂದರವಾಗಿ ಅನಾವರಣ 
ಗೊಳು ತ್ತದೆ, 

“ಮೃತ್ಯುವಿನ ಮದರಂಗಿ ಪಾದಗಳು”, 
“ಕಾಂತಿಯೇ ಬದುಕೆನಿಸೆ ಆನಂದ ಅದರ 
ಗೊನೆ”, "ಮೆಲ್ಲಗಡಿಯಿಡು ಕನಸು ಹುಡಿ 
ಯಾಗದಿರಲಿ*” ಮುಂತಾದ ಸಾಲುಗಳಲ್ಲಿ 
ಮಿನುಗುವ ಕಾವ್ಯಾತ್ಮಕತೆ ಮನಸ್ಸನ್ನು 
ಮುದಗೊಳಿಸುತ್ತವೆ. 

ಕವಿ ಅಪಾರವಾದ ಜೀವನಾನುಭವ 
ವನ್ನು, ಭಾವ ಶ್ರೀಮಂತಿಕೆಯನ್ನು; 
ಹೊಂದಿರುವಂಥನರು. ಕಾ ವ್ಯದಲ್ಲಿನ 
ಲಯಗಾರಿಕೆ, ಧ್ವನಿ ಸಾಧ್ಯತೆಗಳತ್ತ ಗಮನ 
ಹರಿಸಿದರೆ ಇನ್ನೂ ಉತ್ತಮ ಕಾವ್ಯ ರಚನೆ 
ಅವರಿಂದ ಸಾಧ್ಯವಾಗುತ, ಡೆ. ಹಾಗೆಯೇ 


ಅವರ ಕವನಗಳು ಭಾವಗಂಧಿಯಂತೆ ಅರ್ಥ 
ಗಂಧಿಯೂ ಆಗುತ್ತವೆ. ಮೊಯಿಲಿ ಅವರ 


"ಕನಸು ಹುಡಿಯಾಗದಿರಲಿ', ಅವರ 
"ಕನಸ ಕಸೂತಿಯ ವಸ್ತ್ರ'ದ ಚೆಲುವು 


ಪರಿಮಳ ಇನು, ಡಿಸಲಿ ವಜ ಹಾರೈಸು 
ಫ್ರೀಕಿ: 


ಒಟ್ಟ ನಲ್ಲಿ ಮೊಯಿಲಿ ದಂಪತಿಗಳ ಈ 
ಕನನ A ಒಂದು ಸು ತತ್ಯಾರ್ಹವಾದ 
ಪ್ರ ಯತ್ನ. ಈ ಮೂಲಕ ಅವರು ಅವರು 
ಗಳ ಬಗೆಗೆ ಹಚ್ಚೆ ನ ನಿರೀಕ್ಷೆಯನ್ನು ಓಡುಗೆ 
ರಲ್ಲಿ ಮೂಡಿಸಿದ್ದಾರೆ. R 
ಲತಾರಾಜಶೇಖರ್‌ 


ಈ ಸಂಚಿಕೆಯ ಲೇಖಕರು-- 


ಸರ್ವಶ್ರೀಗಳಾಡ 


೧. ಎಸ್‌. ಚನ್ನಪ್ಪ, ಕಾರ್ಯನಿರ್ವಾಹಕ ಸಂಪಾದಕ, ಕನ್ನಡ ವಿಶ್ವಕೋಶ 
ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆ 
ಮಾನಸಗಂಗೋತ್ರಿ, ಮೈೈಸೂರು-೫೭೦ ೦೦೬ 


೨. ಬಿ. ಎಸ್‌. ಲಲಿತ್ಯ ನಂ. ೭೦೨, ಮೊದಲನೆ ಮಹಡಿ, ೧೭ ನೇ ಮೇನ್‌ 
ಸರಸ್ವತಿಪುರ, ಮೈಸೂರು-೫೭೦ ೦೦೯ 


೩. ಗ. ನಾ. ಭಟ್ಟ ಶ್ರೀ ಕಾವೇರಿ ಶಾಲೆ, ಆದಿಚುಂಚನಗಿರಿ ರಸ್ತೆ 
ಕೆ, ಬ್ಲಾಕ್‌, ಕುವೆಂಪುನಗರ, ಮೈೈಸೂರು-೫೭೦ ೦.೨೩ 


೪, ಗೋಪಾಲ ಆಶ್ರಿತ, “ರಮಾ ನಿಲಯ”, ಜವಾಹರ ನಗರ 
ರಾಯಚೂರು. ೫೮೪ ೧೦೧ 


೫. ಪ್ರೊ| ಕೆ. ಆರ್‌. ಉಡುಪ | 
ಎಂ-೫, “ಶ್ರೀಕರ”, ಉದಯರವಿ ರಸ್ತೆ, ಕುವೆಂಪುನಗರ 


೬, ಡಾ|| ಸ. ಜ ನಾಗಾಲೋಟ ಮಠ 
ಡೈಕೆಕ್ಟರ್‌, ಕರ್ನಾಟಕ ಇನ್‌ಸ್ಟಿಟ್ಯೂಟ್‌ ಆಫ್‌ ಮೆಡಿಕಲ್‌ ಸೈನ್ಸಸ್‌ 
ಹುಬ ಲ ೪ ೫೮೦೦೨೨ 


೭, ಎನ್‌. ಆರ್‌. ಪಾಟೀಲ್‌ 
ಸಾರ್ಟಿಂಗ್‌ ಕಛೇರಿ, ಆ೦%. ಎಂ.ಎಸ್‌. ಹೊಸಪೇಟಿಎ೬೮೩ ೨೦೧ 


ಆ. ಸಾತನೂರು ದೇವರಾಜು 
ಮೊದಲನೆಯ ಅಡ್ಡ ರಸ್ತೆ, ನಿನೇಕಾನಂದ ನಗರ, ಮೈಸೂರು. 


೯. ಡಿ. ಎನ್‌. ಶ್ರೀನಾಥ”, ಅಧ್ಯಾಪಕ 
ಕಸ್ಲೂರ್‌ ಬಾ ನಿದ್ಯಾರ್ಥಿ ನಿಯರ ಪದವಿಪೂರ್ವ ಕಾಲೇಜು (ಹೈಸ್ಕೂಲ್‌ ವಿಭಾಗ) 
ಅಂಚಿ ಪೆಟ್ಟಿಗೆ ನಂ. ೧೫, ಶಿನಮೊಗ್ಗ -೫೭೭ ೨೦೧ 


೧೦. ಹಾಲತಿ ಸೋಮಶೇಖರ್‌ 
"ಮೌನ' ಎಲ್‌-೧೯, ೨ ನೇ ಹಂತ, ಕುವೆಂಪುನಗರ, ಮೈೈಸೂರು-೫೬೦೦೨೩ 


೧೧. ಲತಾ ರಾಜಶೇಖರ" 
ನಂ.೧೬, ದೇವಸ್ಥಾನ ರಸ್ತೆ, ಜಯಲಕ್ಷಿ ಒಸುರಂ, ಮೈೈಸೂರು-೫೭೦ ೦೧೨ 


ಇಟು. KRNN.29 ': LICENCE No. 29) 11೨೫1 1 
66.20. PP ES LICENCED TO POST WITH PAYMENT 


ಎಲ್ಲರೂ ಓದಲೇಬೇಕಾದ ಕೃತಿ 
"ಶ್ರೀ ಕುನೆಂಪು' ಅವರ “ಜನಪಿ ಪ್ರಿಯ ವಾಲಿ ತಿ ರಾಮಾಯಣ?” 


*  ಒಳಭೆತ್ತನೆಯ ಮುದ್ರ ಣದಲ್ಲಿ ಸಮಿತಿಯಿಂದ ಪ್ರಕಟಗೊಂಡಿರುವ ಜನಪ್ರಿಯ 
ಕೃ ತಿ. 


x Sn ಓದು ಬರಹ ಕಲಿತವರಿಗಾಗಿ ಸರಳ ಗದ್ಯದಲ್ಲಿ ವಿಷಯ ನಿರೂಪಣೆ. 


* ಸುಂದರ ಚಿತ್ರಗಳು, ಅಂದದ ಮುದ್ರಣದಲ್ಲಿ 426 ಪುಟಗಳ ಸಮಗ್ರ 

೫ ವು ಕೇವಲ 54-00 ರೂ. ಗಳಿಗೆ ಲಭ್ಯ. 
* ಆಂಜೆ ಮೂಲಕ ಪುಸ್ತಕ ಬೇಕಾದಲ್ಲಿ ಅಂಚೆ ವೆಚ್ಚ ಪ ತೈ ಕ. 
* ಒಂದು ಪುಸ ಸಕಕ್ಕೆ ತಗಲುವ ಅಂಚೆ ರವಾನೆ ವೆಚ್ಚ 16-00 ರೂ.ಗಳನ್ನು ಅಗ 
ಪ್ರತಿಗಳಿಗೆ ಅನುಗುಣವಾಗಿ ಕಳುಹಿಸುವುದು. - ' 

* ಎಂ. ಓ. ಕಳುಹಿಸಬೇಕಾದ ವಿಳಾಸ: | 
ಪ್ರಧಾನ ಸಂಪಾದಕ, ಪ್ರಕಟಣ ಶಾಖೆ, ಕರ್ನಾಟಕ ರಾಜ್ಯ. ವಯಸ್ಕರ 
ಶಿಕ್ಷಣ ಸಮಿತಿ, ನಂ. ೫/೧, ವಿನೋಬಾ ರಸ್ತೆ, ಮಾನಸಗಂಗೋತಿ, 

ಮೈ ಸೂರು-೫೭೦ ೦೦೬, 

5 ನಿಮ್ಮ ಪ್ರತಿಗಳನ್ನು ಇಂದೇ ಕಾಯ್ದಿ ರಿಸಿಕೊಳಿ ಈ 


ಚ್ಚ ಇ 


ಕವಿ ಮಹರ್ಷಿ ಅಂದು ಹಾಡಿದ ರಾಮಾಯಣ ಇಂದು ಮತ್ತೊ ಮ್ಮ 

ನಮ್ಮಲ್ಲಿ ಮೂಡಿದ ಹೊರತು ಸಾರ್ಥಕವಾಗುವುದಿಲ್ಲ. ಏಕೆಂದರೆ ಕೃ ತಿಯ 
ರಸಾಸ್ಟಾ ದನೆಯೂ ಕೃತಿ ರಚನೆಯಂತೆಯೇ ಒಂದು ಸೃಷ್ಟಿ i. 
ಓದುವ ವ ಆಲಿಸುವ ನಮ್ಮ ಒಬ್ಬೊಬ್ಬರ ಹ  ಡಯದಲ್ಲಿಯೂ 
ರಾಮಾಯಣದ ಪುನಃಸೃಷ್ಟಿ ಯಾಗಬೇಕು. ಹಾಗೆ ಒಂದೊಂದ ಚೇತನ 
ದಲ್ಲಿಯೂ ರಾಮಾಯ ಸ ತಾರವಾಗುವುಡ ಯೇ ವಾಲ್ಮೀಕಿಯ ಕೃತಿ 
ಸಾರ್ಥಕತೆ ಪಡೆಯುತ್ತದೆ. ನಮ್ಮ ಬಾಳುವೆಗೂ ಪುರುಷಾರ್ಥ ಸಿದ್ಧಿ 
ಯಾಗುತ್ತದೆ. 


ಆ cd N Wo ಹ 3 ತ್ನ 
eee eee cece ಪ [4 *; K ಸ 
ಇ ಭಾಭಾ | cA 
Ne | 
|" 


ನಾ 


—ಕೃತಿಯನ್ನು ಕುರಿತು ಶ್ರೀ ಕು 


ಎ ಇ ಯಿ 


1 “a To 
oor’ XU 
A 
SN ಟ್‌ 
ಅತ್ತ | y 


Edited by chandrashekhararadhya, Printed by A. D. Nanjunda 
Swamy, Printed & Published by Karnataka state Adult Education ಹ 
Council, 5/1, Vinoba Road, Manasa Gangothri, ysore-570 006 6. 


